[A 
@\: 
saunlns 5 


ಲ ಹಾವ 

<x ಮ್‌ 
ದ್‌ ರವ 
= 


TEACHING COMPREHENSION 
STRATEGIES, PART |: INTRODUCTION AND 
OVERVIEW 


ಅರ್ಥಗಯರಿಕೆ ಕಾರ್ಯತಂತ್ರಗಳ ಬೋಧನೆ ಭಾಗ-1: 
ಪರಿಚಯ ಮತ್ತು ಅವಲೋಕನ 


Early Literacy Initiative 
Tata Institute of Social Sciences, Hyderabad 
Practitioner Brief (14) 
2019 


Supported by 


TATA TRUSTS 


This Practitioner Brief is part of a series brought out by the Early Literacy Initiative 
anchored by the Azim Premji School of Education at the Tata Institute of 
Social Sciences, Hyderabad. 


TISS, Hyderabad ELI Practitioner Brief 14 


Teaching Comprehension Strategies, Part I: Introduction 
and Overview 
ಅರ್ಥಗ್ರಹಿಕೆ ಕಾರ್ಯತಂತ್ರಗಳ ಬೋಧನೆ ಭಾಗ-1: ಪರಿಚಯ 
ಮತ್ತು ಅವಲೋಕನ 


ನಿಮ್ಮ ಶಾಲಾ ದಿನಗಳ ಬಗ್ಗೆ ಹಿಂದಿರುಗಿ ಯೋಚಿಸಿ: ನೀವು ಓದಿದ್ದನ್ನು ಹೇಗೆ ಅರ್ಥೈಸಿಕೊಳ್ಳಬೇಕೆ೦ಂದು 
ನಿಮ್ಮ ಶಿಕ್ಷಕರು ನಿಮಗೆ ತೋರಿಸಿದ್ದಾರೆಯೇ? ಹೆಚ್ಚಿನ ಜನರ ಉತ್ತರ “ಇಲ್ಲ”. ಎಂದಿರುತ್ತದೆ. 


ಪಠ್ಯವನ್ನು ಓದಿದ ನಂತರ, ನಿಮ್ಮ ಶಿಕ್ಷಕರು ಇದರ ಅರ್ಥವೇನು ಎಂದು ನಿಮ್ಮನ್ನು ಕೇಳಿರಬಹುದು 
ಮತ್ತು ನಿಮ್ಮ ಪ್ರತಿಕ್ರಿಯೆ ಸರಿ ಅಥವಾ ತಪ್ಪು ಎಂದು ನಿಮಗೆ ಅವರು ತಿಳಿಸಿರಬಹುದು. ಅವರು 
ಓದಿದ್ದನ್ನು ಅರ್ಥಮಾಡಿಕೊಳ್ಳದ ವಿದ್ಯಾರ್ಥಿಗಳಿಗೆ "ಜಾಣರಲ್ಲದ ಓದುಗರು" ಎಂದು ಬೆರಳು ಮಾಡಿ 
ತೋರಿರಬಹುದು ಮತ್ತು “ಮತ್ತೆ ಓದು” ಅಥವಾ "ಹೆಚ್ಚು ಗಮನ ಕೊಡಿ" ಎಂದು ಹೇಳಿರಬಹುದು. 
ಅಥವಾ ಅವರು ತಮ್ಮ ತಿಳುವಳಿಕೆಯನ್ನು ಹೇಗೆ ಪಡೆದುಕೊಂಡರು ಎಂಬುದನ್ನು ವಿವರಿಸದೇ 
ಸುಮ್ಮನೆ ಪಠ್ಯದ ಅರ್ಥವನ್ನು ಸರಳವಾಗಿ ವಿವರಿಸಿರಬಹುದು. 


ನೀವು ಶಾಲೆಯಲವ್ಲಿದ್ದಾಗಿನಿಂದ ಇಲ್ಲಿಯವರೆಗೂ ಹೆಚ್ಚು ಏನು ಬದಲಾಗಿಲ್ಲ - ಇಂದಿಗೂ ಹೆಚ್ಚಿನ 

ಬಾರತೀಯ ತರಗತಿ ಕೋಣೆಗಳಲ್ಲಿ ಇದೇ ರೀತಿಯ ಅಭ್ಯಾಸಗಳು ಚಾಲ್ಲಿಯಲ್ಲಿವೆ ಎಂದು ತೋರುತದೆ 

(ಮೆನನ್‌ ಮತ್ತು ಇತರರು, 2017, ಸಾಹ್‌, 2009, ಸಿನ್ಮಾ, 2018 ರಲ್ಲಿ ಉಲ್ಲೇಖಿಸಿದಂತೆ. ಈ 

ವಿಧಾನಗಳನ್ನು ಶಿಕಕರು ಉತಮ ಉದ್ದೇಶದಿಂದ ಬಳಸುತ್ತಿದ್ದರೂ, ಇವು ವಿದ್ಯಾರ್ಥಿಗಳ 

ಅರ್ಥಗುಹಿಕೆೌಯ ಕೌಶಲ್ಯಗಳನ್ನು ಹೆಚ್ಚು ಸುಧಾರಿಸುವುದಿಲ್ಲ. ಉತ್ತಮವಾಗಿ, ಚರ್ಚಿಸಿದ ನಿರ್ದಿಷ್ಟ 

ಪಠ್ಯವನ್ನು ವಿದ್ಯಾರ್ಥಿಗಳು ಅರ್ಥಮಾಡಿಕೊಳ್ಳಬಹುದು. ಆದರೆ “ಹೇಗೆ-ಏನು " ಎಂದು ಕಲಿಸದೆ 
2 


TISS, Hyderabad ELI Practitioner Brief 14 
ಅರ್ಥಗುಹಿಕೆ ಉಂಟಾಗುವುದಿಲ್ಲ, ಈ ಅಭ್ಯಾಸಗಳು ವಿದ್ಯಾರ್ಥಿಗಳಿಗೆ ಹೊಸ ಪಠ್ಯಗಳನ್ನು 
ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುವುದಿಲ್ಲ. ಇನ್ನೂ ಕೆಟ್ಟಿದಾದ ಪರಿಸ್ಥಿತಿಯಲ್ಲಿ , ವಿದ್ಯಾರ್ಥಿಗಳು 
ಅರ್ಥ ಗ್ರಹಿಕೆಯಲ್ಲಿ ನಿಷ್ಕ್ಟಿಯರಾಗಬಹುದು ಮತ್ತು ಇದಕ್ಕಾಗಿ ಶಿಕ್ಷಕರ ಮೇಲೆ ಸಂಪೂರ್ಣವಾಗಿ 
ಅವಲಂಬಿತರಾಗಬಹುದು (ಸಿನ್ಮಾ, 2018). 


ಈ “ಹೇಗೆ-ಏನು " ಏನನ್ನು ಒಳಗೊಂಡಿರುತ್ತದೆ? ಯುನೈಟೆಡ್‌ ಸ್ಟೇಟ್ನಿಲ್ಲಿ ನಡೆಸಿದ ಸಂಶೋಧನೆಯು 
ಪಠ್ಯಗಳನ್ನು ಚೆನ್ನಾಗಿ ಕಂಪ್ರೆಹೆಂಡ್‌(ಅರ್ಥಗಹಿಕೆ) ಮಾಡಿಕೊಳ್ಳುವ ಜನರು ("ಉತ್ತಮ ಓದುಗರು") 
ಓದುವಾಗ ಅರ್ಥವನ್ನು ಸಕ್ರಿಯವಾಗಿ ನಿರ್ನಿಸಲು ಹಲವಾರು ತಂತ್ರಗಳನ್ನು ಬಳಸುತ್ತಾರೆ (ಪ್ರೆಸ್ಸೆ, 
2001). ಉದಾಹರಣೆಗೆ, ಅವರು ಪಠ್ಯವನ್ನು ಓದುವ ಗುರಿಗಳನ್ನು ಹೊಂದಿಸುತ್ತಾರೆ, ಪಠ್ಯವನ್ನು ಓದುವ 
ಮೊದಲು ಪೂರ್ವವೀಕ್ಷಣೆ ಮಾಡುತಾರೆ, ಮುಂಬರುವ ಪಠ್ಯದ ಬಗ್ಗೆ ಮುನ್ಸೂಚನೆ ನೀಡುತ್ತಾರೆ, 
ಪಠ್ಯದಲ್ಲಿನ ಹೊಸ ಮಾಹಿತಿಯನ್ನು ಅವರು ಈಗಾಗಲೇ ತಿಳಿದಿರುವ ಸಂಗತಿಗಳೊಂದಿಗೆ 
ಸಂಯೋಜಿಸುತ್ತಾರೆ.' ಮತ್ತೊಂದೆಡೆ, ಕಿರಿಯ ಅಥವಾ ಕಡಿಮೆ ನುರಿತ ಓದುಗರು ಈ ತಂತ್ರಗಳನ್ನು 
ಬಳಸುವುದಿಲ್ಲ, ಅಥವಾ ಅವರು ಅವುಗಳನ್ನು ಸ್ಥಿರವಾಗಿ ಬಳಸುವುದಿಲ್ಲ. ಆದ್ದರಿಂದ, ಅವರು 
ಪಠ್ಯಗಳನ್ನು ಚೆನ್ನಾಗಿ ಅರ್ಥಮಾಡಿಕೂಳ್ಳಲು ಸಾಧ್ಯವಾಗುವುದಿಲ್ಲ. 


ಪಠ್ಯದ ಅರ್ಥವನ್ನು ವಿದ್ಯಾರ್ಥಿಗಳಿಗೆ ವಿವರಿಸುವುದು ಶಿಕ್ಷಕರಿಗೆ ಬಹಳ ಸುಲಭ. ಮೆನನ್‌ ಮತ್ತು 
ಇತರರು (2017) ದಾಖಲಿಸಿದ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಹಾದಿ, ವಾಕ್ಯದ ಅರ್ಥವನ್ನು 
ಶ್ರದ್ದೆಯಿಂದ ವಿವರಿಸುತ್ತಾರೆ. ಈ ಪ್ರಯತ್ನಗಳ ಹೊರತಾಗಿಯೂ, ವಿದ್ಯಾರ್ಥಿಗಳು ತಾವು ಓದಿದ 
ಪಠ್ಯಗಳನ್ನು ಸ್ವತಂತ್ರವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. 


ಅರ್ಥಗೃ್ರಹಿಕೆಯ ಕಾರ್ಯತಂತ್ರಗಳನ್ನು ಕಲಿಸುವಲ್ಲಿ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಠ್ಯವನ್ನು 
ವಿವರಿಸುವುದಿಲ್ಲ: ಅವರು ತಮಗೆ ತಾವು ಪಠ್ಯ ಅರ್ಥಮಾಡಿಕೊಳ್ಳುವ ಮಾರ್ಗಗಳನ್ನು ತೋರಿಸುತ್ತಾರೆ. 
ಪಠ್ಯಗಳನ್ನು ವಿವರಿಸುವುದಕ್ಕಿಂತ ದೀರ್ಪಾವಧಿಯಲ್ಲಿ ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಎಲ್ಲಾ 
ವಿದ್ಯಾರ್ಥಿಗಳಿಗೆ ಅರ್ಥಗಹಿಕೆಯ  ಕಾರ್ಯತಂತ್ರಗಳನ್ನುಕಲಿಸಬಹುದು ಎಂದು ಸಂಶೋಧನೆ 
ತೋರಿಸಿದೆ. ಎಲ್ಲಿಯವರಿಗೆ ನಾವು ಹೇಗೆ ಎಂದು ಅವರಿಗೆ ತೋರಿಸುತೀವೋ ಅಲ್ಲಿಯವರೆಗೂ 
ಕಲಿಯಬಹುದು. ಅರ್ಥ-ರೂಪಿಸುವಲ್ಲಿ ಸ್ವಾಭಾವಿಕವಾಗಿ ಉತ್ತಮವಾಗಿಲ್ಲದ ಮಕ್ಕಳೂ ಸಹ ಹೇಗೆ 
ಕಲಿಯಬಹುದು ಎಂಬುದನ್ನು ಕಲಿಯಬಹುದು, 


ಸಂಕ್ಲಿಪ್ಪವಾಗಿ ಹೇಳುವುದಾದರೆ, ವಬಿಮ್ಮ ವಿದ್ಯಾರ್ಥಿಗಳು ತಮ್ಮದೇ ಆದ ಅರ್ಥವನ್ನು 
ರೂಪಿಸಿಕೊಳ್ಳುತ್ತಾರೆ ಅಥವಾ ಪಠ್ಯಗಳ ಅರ್ಥವನ್ನು ಅವರಿಗೆ ವಿವರಿಸಬೇಕು ಎಂದು ಕಾಯುವ ಬದಲು, 
ನೀವು ಅವರಿಗೆ ಅರ್ಥಗ್ರಹಿಕೆಯ ಕಾರ್ಯತಂತ್ರಗಳನ್ನು ಕಲಿಸಬಹುದು. ನೇರ ಬೋಧನೆ ಮತ್ತು 
ಮಾರ್ಗದರ್ಶಿ ಅಭ್ಯಾಸಕ್ಕಾಗಿ ಅನೇಕ ಅವಕಾಶಗಳೊಂದಿಗೆ, ವಿದ್ಯಾರ್ಥಿಗಳು ಈ ತಂತ್ರಗಳನ್ನು ಬಳಸಲು 
ಮತ್ತು ಅವರ ಅರ್ಥಗುಹಿಕೆಯನ್ನು ಸುಧಾರಿಸಲು ಯಶಸ್ವಿಯಾಗಿ ಕಲಿಯಬಹುದು. 


1 |llustration at the top by James Yang in American Educator's Spring 2012 issue. Retrieved 
from: 


https://www.aft.org/sites/default/files/periodicals/Rosenshine.pdf 


TISS, Hyderabad ELI Practitioner Brief 14 
ನಾವು ಮುಂದುವರಿಯುವ ಮೊದಲು ಒಂದೆರಡು ಪ್ರಮುಖ ಅಂಶಗಳನ್ನು ನೋಡೋಣ. ಅನೇಶ 


ಶಿಕ್ಷಕರು ಮಕ್ಕಳಿಗೆ ಅಕ್ಷರ ಮತ್ತು ಪದಗಳನ್ನು ಓದಲು ಕಲಿತ ನಂತರವೇ ಅರ್ಥ-ರೂಪಿಸಿಕೊಳ್ಳುವತ್ತ 
ಗಮನಹರಿಸಬೇಕೆಂದು ಹೇಳಬೇಕು ಎಂದು ನಂಬುತ್ತಾರೆ. ಹೇಗಿದ್ದರೂ, ಮಕ್ಕಳು ಸ್ವಾಭಾವಿಕ ಅರ್ಥ- 
ತಯಾರಕರು ಮತ್ತು ನೀವು ಅವರಿಗೆ ಓದಿದ ಕಥೆಗಳು ಮತ್ತು ಪುಸ್ತಕಗಳನ್ನು ಆರಂಬಿಕ ಶ್ರೇಣಿಗಳಿಂದ 
ಅರ್ಥೈಸಲು ಪ್ರಯತ್ನಿಸುತ್ತಿರುತ್ತಾರೆ. ಆದ್ದರಿಂದ, ನಿಮ್ಮ ವಿದ್ಯಾರ್ಥಿಗಳ ಮಟ್ಟಕ್ಕೆ ಸರಿಹೊಂದುವ 
ರೀತಿಯಲ್ಲಿ ಆರಂಭಿಕ ಶ್ರೇಣಿಗಳಿಂದ ಅರ್ಥಗ್ರಹಿಕೆಯನ್ನು ಕಲಿಸುವತ್ತ ಗಮನಹರಿಸುವುದು ಬಹಳ 
ಮುಖ್ಯ. 


2ನೇ ತರಗತಿಯಲ್ಲಿ ಆರಂಭಿಕ ಸಾಕ್ಷರತೆಗೆ ಸಮೃದ್ದ, ಸಮತೋಲಿತ, ಸಮಗ್ರ ವಿಧಾನದ ಒಂದು 
ಭಾಗವಾಗಿ ಅರ್ಥಗ್ರಹಿಕೆಯನ್ನು ಕಲಿಸುವುದು ಸಹ ಬಹಳ ಮುಖ್ಯ.” 


ಅರ್ಥಗ್ರಹಿಕಾ ಕಾರ್ಯತಂತ್ರಗಳನ್ನು ಬೋಧಿಸುವ ಬಗ್ಗೆ ್ಕ ಇಬ್ಬರು ಪ್ರಾಕ್ಟಿಶನರ್ಗಳ ಸಂಕ್ಷಿಪ್ತ 
ರೂಪಗಳನ್ನು ಒಟ್ಟಿಗೂಡಿಸಿದೆ. ಭಾಗ | ಪರಿಚಯ ಮತ್ತು ಅವಲೋಕನವನ್ನು ಒದಗಿಸುತ್ತದೆ, ಬಾಗ ॥ 
ನಿರ್ದಿಷ್ಟವಾಗಿ ಥಿಂಕ್‌ ಅಲೋಡ್ಸ್‌ ಅನ್ನು (ಗಟ್ಟೆಯಾಗಿ ಆಲೋಚಿಸುವುದು) ಹೇಗೆ ನಡೆಸುವುದು ಎಂದು 
ಚರ್ಚಿಸುತ್ತದೆ. ಈ ಸಂಕ್ಲಿಪ್ಪ್ತ ಎರಡು ಸರಣಿಯ ಭಾಗಗಳ ಭಾಗ | ಇದಾಗಿದೆ. ಇದನ್ನು ಮತ್ತೆ ಎರಡು 
ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಭಾಗ A ಗ್ರಾಜುಯಲ್‌ ರಿಲೀಸ್‌ ಆಫ್‌ ರೆಸ್ಸಾನ್ನಿಬಿಲಿಟಿ ಮಾಡೆಲ್‌ ಅನ್ನು 
ವಿವರಿಸುತ್ತದೆ (ಡ್ಯೂಕ್‌ ಮತ್ತು ಪಿಯರ್ಸನ್‌, 2009). ಬಾಗ 8B ಪ್ರಮುಖ ನಾಲ್ಕು ಅರ್ಥಗಹಿಕಾ 
ಕಾರ್ಯತಂತ್ರಗಳನ್ನು ವಿವರಿಸುತ್ತದೆ ಮತ್ತು ಶಿಕಕರು ತರಗತಿ ಕೋಣೆಗಳಲ್ಲಿ ಬಳಸಬಹುದಾದ ಅಥವಾ 
ಹೊಂದಿಕೊಳ್ಳಲುಬೇಕಾದ ಚಟುವಟಿಕೆಗಳನ್ನು ಒದಗಿಸುತ್ತದೆ. ನಾವು ಭಾಗ B ಅನ್ನು ಸೂಚಿಸಿದ ಪುಸ್ತಕ 
ಶೀರ್ಷಿಕೆಗಳ ಟೇಬಲ್‌ ದೊಂದಿಗೆ ಮುಕ್ತಾಯಗೊಳಿಸುತೇವೆ, ಇದನ್ನು ಭಾರತೀಯ ಸನ್ನಿವೇಶದಲ್ಲಿ 
ಶಿಕ್ಷಕರಿಗೆ ವಿವಿಧ ಅರ್ಥಗ್ರಹಿಕಾ ಕಾರ್ಯತಂತ್ರಗಳನ್ನು ಕಲಿಸಲು ಬಳಸಬಹುದು. 


Read ElLl's practitioner brief on comprehensive literacy here: http://eli.tiss.edu/wp- 
content/uploads/2017/08/Comprehensive Literacy Practitioner Brief 12 PDF.pdf 


4 


TISS, Hyderabad ELI Practitioner Brief 14 


TISS, Hyderabad 


ELI Practitioner Brief 14 


ಭಾಗ ಸಿ ಗ್ರಾಜುಯಲ್‌ ರಿಲೀಸ್‌ ಆಫ್‌ ರೆಸ್ಟಾನ್ನಿಬಿಲಿಟಿ ಮಾಡೆಲ್‌ 


ಅರ್ಥಗ್ರಹಿಕಾ ತಂತ್ರಗಳನ್ನು ರಾತ್ರೋರಾತ್ರಿ ಕಲಿಯಲು ಸಾಧ್ಯವಿಲ್ಲ, ಅಥವಾ ವಿದ್ಯಾರ್ಥಿಗಳಿಗೆ 
ಸರಳವಾಗಿ ಹೇಳುವ ಮೂಲಕ ಸಹ ಆಗಲ್ಲ. ಶಿಕಕರು ತಂತ್ರವನ್ನು ರೂಪಿಸಬೇಕಾಗುತ್ತದೆ, ನಂತರ 
ಅದನ್ನು ಸ್ವಂತವಾಗಿ ಬಳಸಬೇಕೆಂದು ಬಿರೀಕ್ಲಿಸುವ ಮೊದಲು ಅದನ್ನು ಹೇಗೆ ಬಳಸಬೇಕೆಂದು 
ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಬೇಕಾಗುತ್ತದೆ. ಡ್ಯೂಕ್‌ ಮತ್ತು ಪಿಯರ್ಸನ್‌ (2009) ಇದನ್ನು 
ಅರ್ಥಗ್ರಹಿಕಾ ಸೂಚನೆಯ ಕ್ರಮೇಣ ಜವಾಬ್ದಾರಿ ಬಿಡುಗಡೆ ಮಾದರಿಯನ್ನು(ಗ್ರಾಜುಯಲ್‌ ರಿಲೀಸ್‌ 
ಆಫ್‌ ರೆಸ್ಪಾನ್ಸಿಬಿಲಿಟಿ ಮಾಡೆಲ್‌) ಬಿ ಎಂದು ಬಣ್ಣಿಸಿದ್ದಾರೆ. 


ಈ ಪ್ರಕ್ರಿಯೆಗೆ ಗುರುತಿಸಬಹುದಾದ ನಾಲ್ಕು ಅಂಶಗಳಿವೆ (ಟೇಬಲ್‌ 1 ನೋಡಿ). 


ಟೇಬಲ್‌ 1 


ಅರ್ಥಗುಹಿಕಾ ಕಾರ್ಯತಂತ್ರವನ್ನು ಪರಿಚಯಿಸುವುದು ಮತ್ತು ಅಭ್ಯಾಸ ಮಾಡುವುದು 


ಮೊದಲನೆಯದು 


ಕಾರ್ಯತಂತ್ರದ ವಿನ್ಯಾಸ 

ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಂತ್ರವನ್ನು ಸ್ಪಷ್ಟವಾಗಿ ಪರಿಚಯಿಸಬೇಕು ಮತ್ತು 
ಅದರ ಬಳಕೆಯನ್ನು ಪ್ರದರ್ಶಿಸಬೇಕು. ಉದಾಹರಣೆಗೆ, ಒಬ್ಬ ಶಿಕ್ಷಕನು 
ವಿದ್ಯಾರ್ಥಿಗಳನ್ನು ಊಹಿಸುವ ಕಾರ್ಯತಂತ್ರಕ್ಕೆ ಪರಿಚಯಿಸಬಹುದು ಮತ್ತು 
"ಕಥೆ ಏನು ಎಂದು ವೀವು ಯೋಚಿಸುತ್ತೀರಿ?", "ಮುಂದೆ ಏನಾಗಬಹುದು 
ಎಂದು ನೀವು ಯೋಚಿಸುತ್ತೀರಿ?' ಅಥವಾ “ಕಥೆ ಹೇಗೆ ಕೊನೆಗೊಳ್ಳುತ್ತದೆ 
ಎಂದು ನೀವು ಭಾವಿಸುತ್ತೀರಿ?" ಹೀಗೆಲ್ಲಾ 


ಎರಡನೆಯದು 


ಕಾರ್ಯತಂತ್ರದ ಸಹಕಾರಿ ಬಳಕೆ 

ತಂತ್ರವನ್ನು ಪರಿಚಯಿಸಿದ ನಂತರ ಮತ್ತು ಮಾದರಿಯಾದ ನಂತರ, ಶಿಕ್ಷಕರು 
ಮತ್ತು ವಿದ್ಯಾರ್ಥಿಗಳು ಇದನ್ನು ಒಟ್ಟಿಗೆ ಬಳಸಬೇಕು. ಉದಾಹರಣೆಗೆ, ರೀಡ್‌ 
ಅಲೌಡ್‌ ಸಮಯದಲ್ಲಿ, ಶಿಕ್ಷಕರು ವಿದ್ಯಾರ್ಥಿಗಳನ್ನು ತಮ್ಮ ಓದಿನಲ್ಲಿ 
ಈಗಾಗಲೇ ಪರಿಚಯಿಸಿರುವ ತಂತ್ರವನ್ನು ಬಳಸಲು ಪ್ರೋತ್ಸಾಹಿಸಬಹುದು. 
ಕಥೆಯ ನಿರ್ಣಾಯಕ ಅಂಶಗಳನ್ನು ಗುರುತಿಸಲು ಸ್ವಯಂಸೇವಕರನ್ನು 
ಆಹ್ವ್ಮಾನಿಸಬಹುದು, ಅಲ್ಲಿ ಭವಿಷ್ಯವಾಣಿಗಳು ಅರ್ಥ-ತಯಾರಿಕೆಗೆ 
ಸಹಕಾರಿಯಾಗುತ್ತವೆ. 


ಮೂರನೆಯದು 


ಮಾರ್ಗದರ್ಶಿ ಅಭ್ಯಾಸ 

ವಿದ್ಯಾರ್ಥಿಗಳು ಅರ್ಥಗ್ರಹಿಕಾ ಕಾರ್ಯತಂತ್ರಗಳನ್ನು ಬಳಸುವ ಕಲ್ಪನೆಯನ್ನು 
ಅರ್ಥಮಾಡಿಕೊಂಡಾಗ ಮತ್ತು ಅದನ್ನು ಬಳಸಲು ಸಿದ್ದರಿದ್ದಾಗಲೂ, ಅವರು 
ಸ್ವತಂತ್ರವಾಗಿ ಓದುವಾಗ ನಿರ್ದಿಷ್ಟ ತಂತ್ರಗಳ ಬಳಕೆಯಲ್ಲಿ ಮಾರ್ಗದರ್ಶನ 
ನೀಡಬೇಕಾಗುತ್ತದೆ. ನಿರ್ದಿಷ್ಟ ತಂತ್ರಗಳನ್ನು ಯಾವಾಗ ಮತ್ತು ಎಲ್ಲಿ 
ಬಳಸಬೇಕೆಂದು ಕಲಿಯಲು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವುದು 
ದೀರ್ಪಕಾಲೀನ ಪ್ರಯತ್ನವಾಗಿದೆ, ಮತ್ತು ಅದನ್ನು ಮತ್ತೆ ಮತ್ತೆ ಪರಿಶೀಲಿಸುವ 
ಅಗತ್ಯವಿದೆ. ಉದಾಹರಣೆಗೆ, ಮಾಹಿತಿಯೊಂದಿಗೆ ತುಂಬಿದ ಕಾಲ್ಪನಿಕವಲ್ಲದ 
ಪಠ್ಯವನ್ನು ಓದುವುದರಲ್ಲಿ ಹೆಣಗಾಡುತ್ತಿರುವ ಮಗುವನ್ನು ಪರಿಗಣಿಸಿ. 
ಸಾರಾಂಶದಂತೆ ಶಿಕ್ಷಕರು ತಾನು ಪ್ರದರ್ಶಿಸಿದ ಕಾರ್ಯತಂತ್ರಗಳ ಬಗ್ಗೆ 
ಮಗುವಿಗೆ ನೆನಪಿಸಬಹುದು. ಮಗುವಿಗೆ ಭವಿಷ್ಯ ನುಡಿಯಲು, ಪ್ರಶ್ನೆಗಳನ್ನು 
ಕೇಳಲು ಸಹಾಯ ಮಾಡಬಹುದು. ಮಗು ಸ್ವತಂತ್ರವಾಗಿ ಓದುತ್ತಿದ್ದರೆ, 
ಶಿಕ್ಷಕರು, ಮಗುವನ್ನು ಪೆನ್ನಿಲ್‌ನಿಂದ ಗುರುತಿಸಲು ಕೇಳಬಹುದು, 
ಸ್ಪಷ್ಟೀಕರಣಗಳನ್ನು ಅಗತ್ಯವಿರುವ ಕಡೆಗಳಲ್ಲಿ ಗುರುತು ಮಾಡಬಹುದು, 
ಅಥವಾ ಪಠ್ಯವನ್ನು ಸಂಕ್ಲಿಪ್ತಗೊಳಿಸಲು ಸಹಾಯ ಮಾಡುವ ಪ್ರಮುಖ 


6 


TISS, Hyderabad ELI Practitioner Brief 14 


ನಾಲ್ಕನೆಯದು 


ಚಿತ್ರ 1 ರಲ್ಲಿ ಕಮೇಣ ಜವಾಬ್ದಾರಿ ಬಿಡುಗಡೆಯ ಮಾದರಿಯ ವಿವರಿಸಲಾದ ದೃಶ್ಯ 
ಅವಲೋಕನವನ್ನು ಒದಗಿಸುತ್ತದೆ. 


TEACHER 


Teacher explains & 
models the strategy Ido it (you watch) 


Collaborative Use We doit 


bi 
uc 


STUDENT 


ಚಿತ್ರ 1 ದ ಗ್ರಾಜುಯೆಲ್‌ ರಿಲೀಸ್‌ ಆಫ್‌ ರೆಸ್ಸಾಂಸಿಬಿಲಿಟಿ ಮಾಡೆಲ್‌, ಬೋಧನೆಯ ಅರ್ಥಗುಹಿಕೆಯ 
ಮಾದರಿ. ಇದನ್ನು ww.literacycompanion.weebly.com ರಿ೦ದ ಆಯ್ದುಕೊಳ್ಳಲಾಗಿದೆ. 


ಭಾಗ ಔ: ತಂತ್ರಗಳು ಮತ್ತು ಚಟುವಟಿಕೆಗಳು 


ಈ ವಿಭಾಗವು ತರಗತಿಯಲ್ಲಿ ನೀವು ಕಲಿಸಬಹುದಾದ ನಾಲ್ಕು ಅರ್ಥಗ್ರಹಿಕಾ ತಂತ್ರಗಳ ಆಯ್ಕೆಯನ್ನು 
ನಿಮಗೆ ಪರಿಚಯಿಸುತದೆ. ಇವು: 


*e ಪೂರ್ವ ಜ್ಞಾನವನ್ನು ಸಕ್ರಿಯಗೊಳಿಸುವುದು 
*e ಊಹಿಸುವಿಕೆ 

* ದೃಶ್ಯಪ್ರಾತಿನಿಧ್ಯ 

*e ಸಾರಾಂಶ 


ಅಲೌಡ್‌ ಮತ್ತು ಪ್ರಶ್ನಿಸುವ ಎರಡು ಇತರ ತಂತ್ರಗಳನ್ನು ಇಎಲ್‌ಐ ಯು ಪ್ರತ್ಯೇಕ ಟಿಪ್ಟಣಿಗಳಾಗಿ 
7 


TISS, Hyderabad ELI Practitioner Brief 14 

ತೆಗೆದುಕೊಳ್ಳುತ್ತದೆ. ಇಲ್ಲಿ ವಿವರಿಸಲಾಗಿರುವ ತಂತ್ರಗಳು ಅರ್ಥಗಹಿಕೆಗಿಂತಲೂ ಪ್ರತ್ಯೇಕವಾದುದಾಗಿವೆ. 
ಅರ್ಥಗ್ರಹಿಕೆಗೆ ಸಹಾಯ ಮಾಡಲು ಸುಲಭವಾಗಿ ಮತ್ತು ವ್ಯಾಪಕವಾಗಿ ಬಳಸಬಹುದು ಎಂಬ 
ಕಾರಣಕ್ಕೆ ನಾವು ಇವನ್ನು ಆಯ್ತೆ ಮಾಡಿಕೊಂಡಿದ್ದೇವೆ. ಈ ಅರ್ಥಗ್ರಹಿಕಾ ತಂತ್ರ ಬಳಸುವ ಉದ್ದೇಶ 
ಮತ್ತು ಪ್ರಕ್ರಿಯೆಯನ್ನು ಶಿಕಕರು ಅರ್ಥಮಾಡಿಕೊಂಡ ನಂತರ, ಅವರು ಅಗತ್ಯವಿರುವಂತೆ 
ಇತರರೊಂದಿಗೆ ಓದಬಹುದು* 


ಪೂರ್ವ ಜ್ಞಾನ 


ಒಬ್ಬ ವ್ಯಕ್ತಿಯು ಈಗಾಗಲೇ ತಿಳಿದಿರುವದನ್ನು ಮೊದಲಿನ ಜ್ಞಾನವೆಂದು ಕರೆಯಬಹುದು... ಓದುಗರು 
ಒಂದು ವಿಷಯದ ಬಗ್ಗೆ ಈಗಾಗಲೇ ತಿಳಿದಿರುವದನ್ನು ಪಠ್ಯಕ್ಕ ತಂದಾಗ ಅವರು ಓದುವುದನ್ನು 
ಉತ್ತಮವಾಗಿ ಅರ್ಥಮಾಡಿಕೊಳ್ಳುವ ಸ್ಥಿತಿಯಲ್ಲಿರುತ್ತಾರೆ. ಅದನ್ನು ಅರ್ಥಮಾಡಿಕೊಳ್ಳಲು ಓದುಗನು 
ತಿಳಿದುಕೊಳ್ಳಬೇಕಾದ ಎಲ್ಲವನ್ನೂ ಯಾವುದೇ ಪಠ್ಯವು ವಿವರಿಸಲು ಅಥವಾ ವರ್ಣಿಸಲು ಸಾಧ್ಯವಿಲ್ಲ. 


"ಹಳ್ಳಿಯ ಬಜಾರು ಜನಸಂದಣಿಯಿಂದ ಕೂಡಿತ್ತು, ಬಿಸಿ ಸಮೋಸಾಗಳ ವಾಸನೆ ಮತ್ತು ತೊಳೆಯದ 
ಬೆವರು ವಾಸನೆ" ಎಂಬ ವಾಕ್ಯವನ್ನು ಪರಿಗಣಿಸಿ. ಈ ವಾಕ್ಯವು ನಮ್ಮಲ್ಲಿ ಕೆಲವರಲ್ಲಿ ಸಮೃದ್ಧವಾದ 
ಕಲ್ಪನೆಯನ್ನು ಉಂಟುಮಾಡಬಹುದು. ಆದರೆ ಈ ವಾಕ್ಯವನ್ನು ಹಳ್ಳಿಯ ಬಜಾರ್‌ ಅನ್ನು ನೋಡಿರದ 
ಯಾರಾದರೂ ಅಥವಾ ಸಮೋಸಾ ಎಂದರೇನು ಎಂದು ತಿಳಿದಿಲ್ಲದವರು ಅಥವಾ ಕರಿಯುವಾಗ ಅದು 
ಹೇಗೆ ವಾಸನೆ ಬರುತದೆ ಎಂದು ಅರಿಯದವರಿಗೆ ಓದಿದ ನಂತರ ಅರ್ಥವಾಗುತ್ತದೆಯೇ? ಅದೇ ರೀತಿ, 
ಸಮೃದ್ದ ಪೂರ್ವ ಜ್ಞಾನವನ್ನು ಹೊಂದಿರುವ ಯಾರಾದರೂ ಓದಿದ ಮೇಲೆ ಇದನ್ನು ಅರ್ಥೈಸಿಕೊಳ್ಳಲು 
ಸಾಧ್ಯವಾಗುತದೆ. 


ಒಂದು ವಿಷಯದ ಬಗ್ಗೆ ನೀವು ಹೆಚ್ಚು ತಿಳಿದುಕೊಂಡಷ್ಟು, ನೀವು ಪಠ್ಯದೊಳಗೆ ಹೆಚ್ಚು ಆಳವಾಗಿ 
ಹೋಗುತೀರಿ ಮತ್ತು ಅದರಿಂದ ನೀವು ಹೆಚ್ಚು ಕಲಿಯುತ್ತೀರಿ. ಉತ್ತಮ ಓದುಗರು ಓದುವಾಗ ತಮ್ಮ 
ಪೂರ್ವ ಜ್ಞಾನವನ್ನು ನಿರಂತರವಾಗಿ ಸಕ್ರಿಯಗೊಳಿಸುತ್ತಾರೆ ಮತ್ತು ಮೇಲ್ವಿಚಾರಣೆ ಮಾಡುತ್ತಾರೆ, ಆದರೆ 
ಅಷ್ಟೇನೂ ಜಾಣರಲ್ಲದ ಓದುಗರು ಸದಾ ಹಾಗೆ ಮಾಡುವುದಿಲ್ಲ. ಜಾಣರಲ್ಲದ ಓದುಗರು ಕಡಿಮೆ 
ವ್ಯಾಪಕವಾಗಿ ಓದುತ್ತಾರಷ್ನೇ ಅಲ್ಲ ಅವರಿಗೆ ವೈವಿಧ್ಯಮಯ ವಿಷಯಗಳ ಬಗ್ಗೆ ಉತ್ತಮ ಓದುಗರಿಗಿಂತ 
ಕಡಿಮೆ ಜ್ಞಾನವಿರುತ್ತದೆ. 


ಜಾಣರಲ್ಲದ ಓದುಗರು ವಿಷಯದ ಬಗ್ಗೆ ಏನಾದರೂ ತಿಳಿದಿದ್ದರೂ ಸಹ, ಹೊಸ ಪಠ್ಯವನ್ನು ಓದಿದಾಗ 
ಅವರು ಅದರ ಬಗ್ಗೆ ಈಗಾಗಲೇ ತಿಳಿದಿರುವದನ್ನು ಉಲ್ಲೇಖಿಸುವ ಸಾಧ್ಯತೆ ಕಡಿಮೆ. 


ಆದರಿಂದ, ಶಿಕಕರು ತಾವು ಓದುವ ಪಠ್ಯಗಳಿಗೆ ಪೂರ್ವ ಜ್ಞಾನವನ್ನು ಹೇಗೆ ತರುತ್ತಾರೆ ಎಂಬುದನ್ನು 
ನಿರಂತರವಾಗಿ ರೂಪಿಸುವ ಅವಶ್ಯಕತೆಯಿದೆ, ಮತ್ತು ವಿದ್ಯಾರ್ಥಿಗಳಿಗೆ ಅವರ ಮೊದಲಿನ ಜ್ಞಾನದ 
ಬಳಕೆಯನ್ನು ಮೇಲ್ವಿಚಾರಣೆ ಮಾಡಲು ಕಲಿಸಬೇಕು. ಪೂರ್ವ ಜ್ಞಾನವನ್ನು ಬಳಸುವುದನ್ನು 
ವಿದ್ಯಾರ್ಥಿಗಳಿಗೆ ಕಲಿಸಲು, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ನಿರೂಪಿಸಬಹುದಾದ ಪುಸಕಗಳನ್ನು 
ಬಳಸಬೇಕು, ಅಲ್ಲಿ ಓದುಗರಿಗೆ ತಮ್ಮ ಅನುಭವಗಳನ್ನು ಮತ್ತು ಜ್ಞಾನವನ್ನು ಪಠ್ಯಕ್ಕೆ ತರಲು ಅನೇಕ 


3 For a more detailed description of comprehension strategies and activities see Duke & Pearson (2009) and 
Ellery (2009). 
8 


TISS, Hyderabad ELI Practitioner Brief 14 
ಅವಕಾಶಗಳಿರುತ್ತವೆ. ತರಗತಿ ಕೋಣೆಗಳಲ್ಲಿ ಪೂರ್ವ ಜ್ಞಾನವನ್ನು ಸಕ್ರಿಯಗೊಳಿಸುವ ಮಾದರಿಗೆ 
ಬಳಸಬಹುದಾದ ಪುಸ್ತಕಗಳ ಸಲಹೆಗಳಿಗಾಗಿ ಟೇಬಲ್‌ 4 ಅನ್ನು ನೋಡಿ. 


ದಿ ಸೀ ಇನ್‌ ಬಕೆಟ್‌ (ಏಕಲವ್ಯ, 2013; ಜಿತ್ರ 2 ನೋಡಿ) ಪುಸಕದ ಮೂಲಕ ಇದನ್ನು ಹೇಗೆ 
ಮಾಡಬಹುದೆಂದು ನೋಡೋಣ. ಈ ಪುಸ್ತಕವು ನಮ್ಮ ಮನೆಗಳಿಗೆ ಎಲ್ಲಿ ಮತ್ತು ಹೇಗೆ ನೀರು ಬರುತದೆ 
ಎಂದು ಓದುಗರಿಗೆ ಹೇಳಲು ಪ್ರಯತ್ನಿಸುತ್ತದೆ. ಎಲ್ಲಾ ಮನೆಗಳಲ್ಲಿ ನೀರನ್ನು ಬಳಸುವುದರಿಂದ, 
ಪ್ರತಿಯೊಬ್ಬರೂ ಪುಸ್ತಕದೊಂದಿಗೆ ಸಂಬಂಧ ಹೊಂದಬಹುದು. ಪುಸ್ತಕವನ್ನು ಓದುವ ಮೊದಲು, 
ಶಿಕ್ಷಕರು ಮಗುವಿನ ಪೂರ್ವ ಜ್ಞಾನವನ್ನು ಬೆಳೆಸಲು ಪ್ರಯತ್ನಿಸುವ ಸಂಭಾಷಣೆಗಳನ್ನು ಮಾಡಬಹುದು 


; ಉದಾಹರಣೆಗೆ: 


*e ವೀವುನೀರನ್ನು ಏಕೆ ಬಳಸುತ್ತೀರಿ? 
*e ವಿಮ್ಮ ಮನೆಗೆ ನೀರು ಎಲ್ಲಿಂದ ಬರುತ್ತದೆ? 
* ಮವಿಮ್ಮ ಮನೆಮತ್ತು ಶಾಲೆಗೆ, ನೀರು ಒಂದೇ ಸ್ಥಳದಿಂದ ಬರುತ್ತದೆಯೇ? 


ಚಿತ್ರ2.ದಿ ಸೀ ಇನ್‌ ಎ ಬಕೆಟ್‌... ಅವೇಹಿ ಅಬಾಕಸ್‌ ನ ಒಂದು ಕಥೆ. ಏಕಲವ್ಯ ಮುದ್ರಣಾಲಯ, 
೨೦೧೩. 


TISS, Hyderabad ELI Practitioner Brief 14 


1( 


TISS, Hyderabad ELI Practitioner Brief 14 


ಶಿಕ್ಷಕರು ಇಲ್ಲಿ ಏನು ಮಾಡಿದ್ದಾರೆ? ಈ ಪ್ರಶ್ನೆಗಳನ್ನು ಎತ್ತುವ ಮೂಲಕ, ಅವರು ಓದುಗರನ್ನು ಪುಸ್ತಕದ 
ಪ್ರಾಥಮಿಕ ಬಿಷಯದೊಂದಿಗೆ ತೊಡಗಿಸಿಕೊಳ್ಳಲು ಎಚ್ಚರಿಸಿದ್ದಾರೆ. ನೀರಿನ ಚಕ್ರದ ಬಗ್ಗೆ ಮತ್ತು ಅವರ 
ಬಳಕೆಗೆ ಅದು ಹೇಗೆ ಸಿಗುತ್ತದೆ ಎಂಬುದರ ಬಗ್ಗೆ ಕಲಿಯಲು ಮಕ್ಕಳು ವಿಭಿನ್ನ ಅಂಶಗಳನ್ನು 
ತರಬಹುದು. ಆವಿಯಾಗುವಿಕೆ ಮತ್ತು ಘನೀಕರಣದ ಪ್ರಕ್ರಿಯೆಯ ಬಗ್ಗೆ ಕೆಲವರು ಕೇಳಿರಬಹುದು, 
ಇತರರು ಹತ್ತಿರದ ಸರೋವರಗಳಿಂದ ತಮ್ಮ ಮನೆಗಳಿಗೆ ನೀರು ಬರುವ ಬಗ್ಗೆ ಊಹಿಸಿಕೊಳ್ಳಬಹುದು, 
ಆದರೆ ಇನ್ನೂ ಕೆಲವರು ಈ ಬಗ್ಗೆ ಹೆಚ್ಚು ಯೋಚಿಸದೆಯೇ ಇರಬಹುದು, ಆದರೆ ಅವರು 
ಕುತೂಹಲದಿಂದ ಕೂಡಿರುತ್ತಾರೆ. ಬಹು ಮುಖ್ಯವಾಗಿ ಪಠ್ಯದೊಂದಿಗಿನ ಅವರ ತೊಡಗಿಕೊಳ್ಳುವಿಕೆ, 
ಅವರನ್ನು ಅದರಲ್ಲಿ ಬರೆದದ್ದನ್ನು ನಿಷ್ಟಿಯವಾಗಿ ಸ್ವೀಕರಿಸದೆ ಇರುವ ರೀತಿ ಮಾಡುತ್ತದೆ, ಅವರ 
ಆಲೋಚನೆಗಳು, ಜ್ಞಾನ ಮತ್ತು ಪ್ರಶ್ನೆಗಳಿಂದ ಸಕ್ರಿಯವಾಗಿ ಪಾಲ್ಗೊಳ್ಸುತ್ತಾರೆ. 


ಅಂತೆಯೇ, ಪಠ್ಯವನ್ನು ಓದುವಾಗ ಶಿಕ್ಷಕರು ವಿವಿಧ ಹಂತಗಳಲ್ಲಿ ನಿಲ್ಲಿಸಬಹುದು, ಮತ್ತು 
ವಿದ್ಯಾರ್ಥಿಗಳಿಗೆ ತಾವು ಓದುವುದಕ್ಕೆ ಸಂಬಂದಿಸಿದ ಪೂರ್ವ ಜ್ಞಾನವನ್ನು ತಿಳಿಸುವಂತೆ ಕೇಳಬಹುದು. 
ನೆನಪಿಡಿ ಅದನ್ನು ಓದುವ ಮೊದಲು ಮಾತ್ರವಲ್ಲದೆ - ಪಠ್ಯವನ್ನು ಓದುವ ಉದ್ದಕ್ಕೂ ಪೂರ್ವ 
ಜ್ಞಾನವನ್ನು ತರಬಹುದು - 


ಚಟುವಟಿಕೆಗಳು 


ಅ. ಐಡಿಯಾ ವೆಬ್‌(ಉಪಾಯದ ಜಾಲ): ಪಠ್ಯವನ್ನು ಓದುವ ಮೊದಲು ಅದರ ಮುಖ್ಯ 


ಆಲೋಚನೆಯನ್ನು ಪರಿಚಯಿಸಿ. ಪುಟಿದ ಮಧ್ಯಭಾಗದಲ್ಲಿ ಮುಖ್ಯ ಆಲೋಚನೆಯನ್ನು ಬರೆಯಲು 
ಮಕ್ಕಳನ್ನು ಕೇಳಿ. ಮುಖ್ಯ ಆಲೋಚನೆಯ ಸುತ್ತ, ಅವರಿಗೆ ತಿಳಿದಿರುವ ವಿಷಯಗಳನ್ನು ಬರೆಯಲು 
ಹೇಳಿ, ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಯೋಚಿಸಬಹುದು. 


ಜಿತ್ರ3. ಒಂದು ಉಪಾಯ ಜಾಲ. 


1: 


TISS, Hyderabad ELI Practitioner Brief 14 


ಬ. ಐಡಿಯಾ ಸಚ್‌: ಚಿತ್ರ 4 ರಲ್ಲಿ ಮಗುವಿನ ಸುತಮುತಲು ಆಗುವ ನೀರಿನ ವಿವಿಧ 
ಉಪಯೋಗಗಳನ್ನು ಚಿತಿಸಲಾಗಿದೆ. ಈ ಚಿತ್ರದ ಸಂಕ್ಲಿಪ್ಪ ವಿವರಣೆಯ ನಂತರ, ಶಿಕ್ಷಕರು ತಮ್ಮ 
ಸುತ್ತಮುತ್ತಲಿನ ನೀರಿನ ಮೂಲಗಳು ಮತ್ತು ಉಪಯೋಗಗಳ ಬಗ್ಗೆ ಬರೆಯಲು ವಿದ್ಯಾರ್ಥಿಗಳನ್ನು 
ಕೇಳಬಹುದು. 


ಚಿತ್ರ 4. ನೀರಿನ ಉಪಯೋಗಗಳು. ಚಿತ್ರ ಕೃಪೆ: ಸಮುದ್ರದ ನೀರು ಬಕೆಟ್ನಿಲ್ಲಿ. ಒಂದು ಅವೇಹಿ ಅಬಾಕಸ್‌ 
ನ ಕಥೆ. ಏಕಲವ್ಯ ಮುದ್ರಣಾಲಯ, 2013. 


ಕ. ಚಿತ ಸಡಿಗೆ ಚಿತ್ರ ನಡಿಗೆಯಲ್ಲಿ, ಓದುಗರು ಚಿತ್ರಗಳ ಮೂಲಕ ಪುಸಕದ ಕಥೆಯನ್ನು 
ನಿರೂಪಿಸುತ್ತಾರೆ. ಓದುಗರು ಜಿತ್ರಗಳ ಮೂಲಕ ಅರ್ಥವನ್ನು ಹೊಂದಬೆಣಾಗಿರುವುದರಿಂದ, ಒಬ್ಬರ 
ಪೂರ್ವ ಜ್ಞಾನ ಮತ್ತು ವ್ಯಾಖ್ಯಾನವನ್ನು ಇಲ್ಲಿ ತರಬಹುದು. ಪದರಹಿತ ಚಿತ್ರ ಪುಸ್ತಕಗಳಿಗೆ ಇದು 
ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆಯಾದರೂ, ಪಠ್ಯದೊಂದಿಗಿನ ಸಚಿತ್ರ ಪುಸಕಗಳಿಗೂ ಇದು 
ಅನ್ವಯಿಸುತ್ತದೆ. ಆದಾಗ್ಯೂ, ಪೂರ್ವವೀಕ್ಷಣೆ ಕಥೆಯ ವಿಸ್ಮಯ ಅಥವಾ ವಬಿಗೂಢತೆಯನ್ನು 
ಹಾಳುಮಾಡುವ ಪುಸ್ತಕಗಳನ್ನು ಆರಿಸಬೇಡಿ. ಜುಗ್ನ್ಲೂ ಪ್ರಕಾಶನ್‌ ಅವರ ಮೊರ್‌ ಡುಂಗಿ (ಚಿತ್ರ 5 
ನೋಡಿ) ಚಿತ್ರ ನಡಿಗೆಗೆ ಅತ್ಯುತ್ತಮ ಪುಸ್ತಕ. ನವಿಲುಗಳ ಬಗೆಗಿನ ಪುಸಕ, ಇದು ಸುಂದರವಾದ 
ಚಿತ್ರಣಗಳನ್ನು ಒಳಗೊಂಡಿದೆ, ಅದು ಕೇವಲ ಪಠ್ಯವನ್ನು ಬೆಂಬಲಿಸುವುದಿಲ್ಲ, ಅದನ್ನು 
ಜೀವಂತಗೊಳಿಸುತದೆ. ಈ ಸಂದರ್ಭದಲ್ಲಿ ಓದುಗರಿಗೆ ಪಠ್ಯ ಮತ್ತು ಸನ್ನಿವೇಶದ ವಿವರಗಳ ಬಗ್ಗೆ ಮತ್ತು 
ನವಿಲುಗಳು ಮತ್ತು ರಾಜಸ್ಥಾನದ ಜೀವನದ ಬಗ್ಗೆ ಉದಾರವಾದ ಸೂಚನೆಗಳನ್ನು ನೀಡುತ್ತದೆ, 


ಚಿತ್ರ 5. ಮೋರ್‌ ಡುಗ್‌ ರಿ. ಲೇಖಕರು ಮತ್ತು ಚಿತ್ರಕಾರರು: ಸುನಿತ, ಜುಗ್‌ ನೋ ಪ್ರಕಾಶನ್‌, 2018. 


1. 


TISS, Hyderabad ELI Practitioner Brief 14 


ಮುನ್ಸೂಚನೆ 


ಮುನ್ಸೂಚನೆ ಎಂಬುದು ಪುಸ್ತಕದ ಬಗ್ಗೆ ನಾವು ಮಾಡುವ ಮಾಹಿತಿಯುಕ ಉಊಹೆಗಳಾಗಿವೆ. 
ಉದಾಹರಣೆಗೆ: ಈ ಪುಸಕ ಯಾವುದರ ಬಗ್ಗೆ? ಅದು ಎಲ್ಲಿ ನಡೆಯಿತು? ಮುಂದೆ ಏನಾಗುತ್ತದೆ? ಒಳ್ಳೆಯ 
ಓದುಗರು ತಾವು ಓದುವ ಮೊದಲು ಮತ್ತು ಓದುವ ಸಮಯದಲ್ಲಿ ನಿರಂತರವಾಗಿ ಊಹೆಗಳನ್ನು 
ಮಾಡುತ್ತಾರೆ. ಈ ಊಹೆಗಳು ಮುಖ ಪುಟಿ, ವಿವರಣೆಗಳು, ಶೀರ್ಷಿಕೆಗಳು ಮತ್ತು ಪ್ರಕಾರದಂತಹ ವಿಭಿನ್ನ 
ಅಂಶಗಳು ನೀಡಿದ ಸೂಚನೆಗಳನ್ನು ಆಧರಿಸಿವೆ. 


ಇದು ಏಕ ಮುಖ್ಯ? ನಾವು ಮುನ್ನೂಚನೆಗಳನ್ನು ಮಾಡಿದಾಗ ನಾವು ಪುಸಕದೊಂದಿಗೆ 
ತೊಡಗಿಸಿಕೂಳ್ಳತ್ತೇವೆ ಮತ್ತು ಅದು ಒದಗಿಸಿದ ಸೂಚನೆಗಳತ್ತ ಗಮನ ಹರಿಸುತ್ತೇವೆ. ಈ ಗಮನವು 
ಬಲವಾದ ಅರ್ಥ ತಯಾರಿಕೆಗೆ ಕಾರಣವಾಗುತ್ತದೆ, ಓದುವ ಪ್ರಕ್ರಿಯೆಯಲ್ಲಿ ನಮ್ಮನ್ನು ಸಕ್ರಿಯ 
ಬಾಗಿದಾರರನ್ನಾಗಿ ಮಾಡುತ್ತದೆ. 


ಮುನ್ಸೂಚನೆಯನ್ನು ಕಲಿಸಲು, ಶೀರ್ಷಿಕೆಗಳು, ವಿವರಣೆಗಳು, ಉಪ-ಶೀರ್ಷಿಕೆಗಳು, ಪಾತ್ರದ ಲಕ್ಷಣಗಳು 
ಮತ್ತು ಕಥಾವಸ್ತುವಿನ ಮೂಲಕ ಓದುಗರಿಗೆ ಸಮೃದ್ದ ಸೂಚನೆಗಳನ್ನು ನೀಡುವ ಪಠ್ಯಗಳನ್ನು ಆಯ್ಕೆ 
ಮಾಡುವುದು ಮುಖ್ಯ. ತರಗತಿಗಳಲ್ಲಿ ಊಹೆಯನ್ನು ತಂತ್ರವಾಗಿ ಕಲಿಸಲು ಬಳಸಬಹುದಾದ ಪುಸ್ತಕಗಳ 
ಸಲಹೆಗಳಿಗಾಗಿ ಟೇಬಲ್‌ 4 ಅನ್ನು ನೋಡಿ. 


ಇದನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಇಸ್ಮತ್‌ ನ ಈದ್‌ (ಫೌಜಿಯಾ ಗಿಲಾನಿ ವಿಲಿಯಮ್ಸ್‌, ತುಲಿಕಾ 
ಪಬ್ಲಿಷರ್ಸ್‌, 2007) ಪುಸ್ತಕವನ್ನು ನೋಡೋಣ. ಈದ್‌ ಗಾಗಿ ಧರಿಸಲು ಖರೀದಿಸಿದ ಪ್ಯಾಂಟ್‌ ತು೦ಬಾ 
ಉದ್ದವಾಗಿದೆ ಎಂದು ಈ ಮನುಷ್ಯ ಕಂಡುಹಿಡಿದ ಕಥೆಯೇ ಇಸ್ಮತ್‌ ನ ಈದ್‌. ತನಗಾಗಿ ಅದನ್ನು ಕಡಿಮೆ 
ಮಾಡುವಂತೆ ಕುಟುಂಬದ ವಿವಿಧ ಸದಸ್ಯರನ್ನು ವಿನಂತಿಸಿದ ನಂತರ ಮತ್ತು ಕುಟಿಂಬದ ಸದಸ್ಯರು 
ಹಬ್ಬದ ಸಿದ್ಮತೆಗಳಲ್ಲಿ ತುಂಬಾ ಕಾರ್ಯನಿರತರಾದ್ದ ಕಾರಣ ಅವರಿಂದ ನಿರಾಕರಿಸಲ್ಪಟ್ಟ ನಂತರ, 
ಅವನು ಅದನ್ನು ಸ್ವತಃ ಮಾಡುತ್ತಾನೆ. ಇದಾದ ನಂತರ, ಒಬ್ಬರಿಗೊಬ್ಬರು ತಿಳಿಯದೆ, ಅವರ ಕುಟುಂಬದ 
ಪ್ರತಿಯೊಬ್ಬ ಸದಸ್ಯರು ಪ್ಯಾಂಟ್‌ ಉದ್ದವನ್ನು ಸಹ ಬದಲಾಯಿಸುತ್ತಾರೆ, ಈದ್‌ ದಿನ ಧರಿಸಲು ತೆಗೆದಾಗ 
ಆ ಪ್ಯಾಂಟ್‌ ಅವನಿಗೆ ಬಹಳ ಚಿಕ್ಕದಾಗಿರುತ್ತದೆ ! 


ಪಠ್ಯವನ್ನು ಪೂರ್ವವೀಕ್ಷಣೆ ಮಾಡುವ ಮೂಲಕ 
ಮುನ್ಸೂಚನೆಯ ಮಾತುಗಳನ್ನು ನುಡಿಯಲು ಇದು 
ಒಂದು ಮಾರ್ಗವಾಗಿದೆ. ಪೂರ್ವವೀತ್ಷಣೆ ಪಠ್ಯವನ್ನು 
ಓದಲು ಪ್ರಾರಂಬಿಸುವ ಮೊದಲು ಅದನ್ನು 
ನೋಡಬೇಕಾಗಿರುತ್ತದೆ. ಉದಾಹರಣೆಗೆ, ನಾವು 
ಮುಖಪುಟಿವನ್ನು ನೋಡಿದಾಗ, ಪುಸ್ತಕವು ಈದ್‌ ಬಗ್ಗೆ 
ಇರಬಹುದು ಎಂದು ಶೀರ್ಷಿಕೆ ಹೇಳುತ್ತದೆ. ಚಿತ್ರದಲ್ಲಿನ 
ದಾರ ಮತ್ತು ಜೋಡಿ ಕತರಿಗಳು ಇದು ಬಹುಶಃ 
ಹೊಲಿಗೆಗೆ ಏನಾದರೂ ಸಂಬಂಧಿಸಿರಬಹುದು ಎಂದು 
ಹೇಳುತ್ತದೆ (ಚಿತ್ರ 6 ನೋಡಿ). 

ಚಿತ್ರ 6. ಈಸ್ಕತ್‌ ನ ಈದ್‌ ನ ಮುಖಪುಟ. ಲೇಖಕರು: 
ಗಿಲಾನಿ ವಿಲಿಯಮ್ಸ್‌, ಇಲ್‌ ಸೈಟಿರ್‌: ಪ್ರೋಯಿಟಿ 
ರಾಯ್‌, ತುಲಿಕ ಪ್ರಕಾಶನ, 2007. 


11 


TISS, Hyderabad ELI Practitioner Brief 14 


ಮುನ್ನೂಚನೆಗಳನ್ನು ನೀಡಲು ಪುಸಕದ ಮುಖ ಪುಟ (ಶೀರ್ಷಿಕೆ ಮತ್ತು ವಿವರಣೆಗಳು ವನ್ನು 
ಸೂಕ್ಷ್ಮವಾಗಿ ಗಮನಿಸುವ ಅಭ್ಯಾಸವನ್ನು ಬೆಳೆಸಲು ಶಿಕ್ಷಕರು ಮಕ್ಕಳಿಗೆ ಸಹಾಯ ಮಾಡಬಹುದು. ಆದರೆ 
ಮುಖ ಪುಟಿಗಳು ಅಥವಾ ಶೀರ್ಷಿಕೆಗಳು ನಾವು ಪಠ್ಯದ ಬಗ್ಗೆ ಸುಳಿವುಗಳನ್ನು ಪಡೆಯುವ ಸ್ಮಳಗಳಲ್ಲ. 
ಓದುಗರು ಚಿತ್ರದ ಪುಸ್ತಕಗಳಲ್ಲಿ ಅಥವಾ ಸಚಿತ್ರ ಪುಸ್ತಕಗಳಲ್ಲಿ ಉಳಿದ ಪುಸಕಗಳಲ್ಲಿನ ಚಿತ್ರಣಗಳನ್ನು 
ಪೂರ್ವವೀಕ್ಷಣೆ ಮಾಡಬಹುದು; ಅವರು ಸೃಜನೇತರ ಅಂಶಗಳಿಗಾಗಿ ಶೀರ್ಷಿಕೆಗಳು ಮತ್ತು ಉಪ- 
ಶೀರ್ಷಿಕೆಗಳನ್ನು ಗಮನಿಸ ಬಹುದು; ಮತ್ತು ಅವರು ಅಧ್ಯಾಯಗಳಿರುವ ಪುಸಕಗಳಿಗಾಗಿ ಅಧ್ಯಾಯದ 
ಹೆಸರುಗಳನ್ನು ಗಮನಿಸ ಮಾಡಬಹುದು. 


ಪೂರ್ಪ್ವವೀಕ್ಷಣೆಯ ಜೊತೆಗೆ, ಪಠ್ಯವನ್ನು ಓದುವಾಗ ಉತ್ತಮ ಓದುಗರು ಸಹ ಊಹಿಸುತ್ತಾರೆ. ಇಸ್ಮತ್‌ನ 
ಈದ್‌ನಲ್ಲಿ (ಚಿತ್ರ 7 ನೋಡಿ), ಅವರು ಮುಂದೆ ಏನಾಗಬಹುದು ಎಂಬುದನ್ನು ಊಹಿಸಲು ಪಠ್ಯದ 
ಪುನರಾವರ್ತಿತ ಅಂಶಗಳನ್ನು ಬಳಸಬಹುದು. ಉದಾಹರಣೆಗೆ, ಇಸ್ನತ್‌ನ ಪ್ಯಾಂಟ್‌ ಅನ್ನು ನಾಲ್ಕು ಬಾರಿ 
ಹೊಲಿದ ನಂತರ, ಓದುಗನು ಮುಂದೆ ಏನಾಗಬಹುದು ಎಂಬುದರ ಬಗ್ಗೆ ಈಗಾಗಲೇ ಸಿದ್ಧನಾಗಿದ್ದಾನೆ. 


His new Eid trousers hung up to his knees! 


ಚಿತ್ರ7. ಇಸ್ಮತ್‌ನ ಪ್ಯಾಂಟ್‌ ಅನ್ನು ನಾಲ್ಕು ಬಾರಿ ಮಡಚಿ ಹೊಲಿದ ನ೦ತರ. 


ಈ ರೀತಿಯ ಪಠ್ಯಗಳು, ವಿಭಿನ್ನ ಅಂಶಗಳು ಮುನ್ಸೂಚನೆಯ ಮಾತುಗಳನ್ನು ನುಡಿಯಲು 
ಅಮುಕೂಲಕರವಾಗಿರುತವೆ; ಕಥಾವಸ್ತುವಿನಲ್ಲಿ ಅಥವಾ ಸೆಟ್ಟೆಂಗ್‌ನಲ್ಲಿ ಯಾವುದೇ ತಿರುವು ಊಹಿಸಲು 
ಅತ್ಯುತ್ತಮ ಬಿಂದುವಾಗಿರಬಹುದು. ಆದ್ದರಿಂದ, ಮುನ್ನೂಚನೆಯ ಸಮಯದಲ್ಲಿ ಪುಸ್ತಕದೊಂದಿಗಿನ 
ತೊಡಗುವಿಕೆ ಓದುಗನನ್ನು ಪ್ರಕ್ರಿಯೆಯ ಆಳಕ್ಕೆ ಎಳೆಯುತ್ತದೆ, ಗ್ರಹಿಕೆಯನ್ನು ಬಲಪಡಿಸುತ್ತದೆ. 


ಚಟುವಟಿಕೆಗಳು 


ಡ. ಗುಂಪು ಮುನ್ಸೂಚನೆ ಚಟುವಟಿಕೆಗಳು: ಮಕ್ಕಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸಿ. ಶೀರ್ಷಿಕೆ, 
ಕವರ್‌ ಅಥವಾ ವಿವರಣೆಗಳ ಆಧಾರದ ಮೇಲೆ ಮುನ್ನೂಚನೆ ಪ್ರಶ್ನೆಗಳನ್ನು ಕೇಳಲು ಮೊದಲ ಗುಂಪಿನ 


ವಿದ್ಯಾರ್ಥಿಗಳಿಗೆ ಹೇಳಿ. ಈ ಪ್ರಶ್ನೆಗಳಿಗೆ ಉತ್ತರಿಸಲು ಎರಡನೇ ಗುಂಪಿನ ವಿದ್ಯಾರ್ಥಿಗಳಿಗೆ ಹೇಳಿ. 
12 


TISS, Hyderabad ELI Practitioner Brief 14 


ಇಸತ್‌ನ ಈದ್‌ನಲ್ಲಿ, ಮುಖ ಪುಟವು ಈ ರೀತಿಯ ಪ್ರಶ್ನೆಗಳನ್ನು ಹುಟ್ಟಿಹಾಕಬಹುದು: 


*e ಈಕಥೆ ಯಾವುದರ ಬಗ್ಗೆ ಇದೆ? 

*e ನೆಲದಮೇಲೆದಾರ ಮತ್ತು ಕತ್ತರಿ ಏಕ ಇದೆ? 
© ಇಸ್ಮತ್‌ ದರ್ಜೀಿಯೇ? 

*e ಈದ್‌ ಗೂ ಈ ಕಥೆಗೂ ಏನು ಸಂಬಂಧವಿದೆ? 


ಅಂತೆಯೇ, ಓದುವಾಗ ಕೇಳಬಹುದಾದ ಪುಶ್ನೆಗಳು: 


*e ಇಸ್ಮತ್‌ ಅವರ ಕುಟುಂಬವು ಅವರ ಉಡುಗೊರೆಗಳನ್ನು ಇಷ್ಟಪಡುತ್ತಾರೆಯೇ? 

* ಅವನ ಕುಟುಂಬ ಅದಕ್ಕೆ ಏನು ಮಾಡುತದೆ? 

e ಈಗ ಪ್ಯಾಂಟ್‌ ತುಂಬಾ ಜಿಕ್ಕದಾಗಿದೆ, ಇಸ್ಮತ್‌ ಅದನ್ನು ಧರಿಸಲು ಸಾಧ್ಯವಾಗುತ್ತದೆ ಎಂದು 
ನೀವು ಭಾವಿಸುತ್ತೀರಾ? 


ಕಥೆ ತೆರೆದುಕೊಳ್ಳೃತ್ತಿದ್ದಂತೆ, ಗುಂಪು ಹಿಂತಿರುಗಿ ಅವರ ಮುನ್ಸೂಚನೆ ನಿಖರವಾಗಿದೆಯೇ ಎಂದು 
ನೋಡಬಹುದು. ಮುಸನ್ಳ್ಬೂಚನೆ ನುಡಿಯುವ ಅಭ್ರಾಸವನ್ನು ಶಿಕಕರು ಬಿರ್ದಿಷ್ಟ ಅವದಿಯಲ್ಲಿ 
ಪಾರಂಬಿಸಬೇಕು ಮತ್ತು ಪ್ರದರ್ಶಿಸಬೇಕು ಎಂಬುದನ್ನು ಗಮನದಲಿಡಿ. 


ಅ. ಬಿಮ್ಮ ಪುಸಕವನ್ನು ಹುಡುಕಿ: ವಿದ್ಯಾರ್ಥಿಗಳನ್ನು ಹತ್ತು ಗುಂಪುಗಳಾಗಿ ವಿಂಗಡಿಸಿ. ಪ್ರತಿ ವಿದ್ಯಾರ್ಥಿಗೆ 
ಪುಸಕ ವಿವರಣೆಯೊಂದಿಗೆ ಒಂದೊಂದು ಚೀಟಿ ನೀಡಿ. ಟಿಷಪ್ಟಣಿಗಳಲ್ಲಿ ವಿವರಿಸಿದ ಹತ್ತು ಪುಸಕಗಳನ್ನು 
ನೆಲದ ಮೇಲೆ ಹರಡಿ. ಕವರ್ನೋಂದಿಗೆ ವಿವರಣೆಯನ್ನು ಹೊಂದಿಸುವ ಮೂಲಕ ತಮ್ಮ ಪುಸ್ತಕಗಳನ್ನು 
ಹುಡುಕಲು ವಿದ್ಯಾರ್ಥಿಗಳನ್ನು ಕೇಳಿ. 


ಉದಾಹರಣೆಗೆ, ಇಸ್ನತ್‌ನ ಈದ್‌ ನ ವಿವರಣೆಯು "ಮನುಷ್ಯನು ಹಬ್ಬದ ಬಗ್ಗೆ ಉತ್ತುಕನಾಗಿದ್ದಾನೆ, 
ಆದರೆ ಅವನ ಬಟ್ಟೆಗಳ ಬಗ್ಗೆ ತೊಂದರೆಗೊಳಗಾಗುತ್ತಾನೆ!" ಅವರು ಪುಸ್ತಕವನ್ನು ಆಯ್ಕೆ ಮಾಡಿ ಓದಿದ 
ನಂತರ, ಅವರು ಸರಿಯಾದದನ್ನು ಆರಿಸಿದ್ದಾರೆಯೇ ಎಂದು ಕೇಳಿ. 


ಎಫ್‌ . ಎರಡು ಕಾಲಮ್‌ ಶೀಟ್‌ ಓದುಗರು ಪಠ್ಯವನ್ನು ಪ್ರಾರಂಭಿಸುವಾಗ ಎರಡು ಕಾಲಮ್‌ ಶೀಟ್‌ 
ಅನ್ನು ನಿರ್ವಹಿಸಬಹುದು. ಎಡಕ್ಕೆ 'ಮುನ್ನೂಚನೆಗಳು' ಎಂದು ಲೇಬಲ್‌ ಮಾಡಬಹುದು. ಇಲ್ಲಿ 
ವಿದ್ಯಾರ್ಥಿಗಳು ತಮ್ಮ ಓದುವಿಕೆಯ ವಿವಿಧ ಹಂತಗಳಲ್ಲಿ ಕಥೆಯ ಮುನ್ಸೂಚನೆಗಳನ್ನು 
ದಾಖಲಿಸಬಹುದು. ಬಲಗಡೆ "ನಿಜವಾಗಿ ಏನಾಯಿತು" ಎಂದು ಲೇಬಲ್‌ ಮಾಡಿ. ಕಥೆಯು ಸ್ವತಃ 
ಅನಾವರಣಗೊಂಡಂತೆ ವಿದ್ಯಾರ್ಥಿಗಳು ತಾವು ಕಂಡುಕೊಂಡದ್ದನ್ನು ಇಲ್ಲಿ ದಾಖಲಿಸುತ್ತಾರೆ. ಚಿತ್ರ 8 
(ಮುಂದಿನ ಪುಟಿದಲ್ಲಿ) ಎರಡು ಕಾಲಮ್‌ ಹಾಳೆಯ ಉದಾಹರಣೆಯನ್ನು ನೀಡುತ್ತದೆ. 


ಜಿ. ಪಡದ್ರದ ಬಗೆಗಿನ ಅಬಿಸಿಕೆಗಳು: ವಿದ್ಯಾರ್ಥಿಗಳು ಓದಲು ಪ್ರಾರಂಭಿಸುವ ಮೊದಲು, ಪುಸಕ, 
ಅಧ್ಯಾಯದ ಹೆಸರುಗಳು ಮತ್ತು ಚಿತ್ರಗಳನ್ನು ಪೂರ್ವವೀಫ್ಷಣೆ ಮಾಡಲು ಪ್ರೋತ್ಸಾಹಿಸಿ. ಇದು ಪುಸ್ತಕದ 
ಬಗ್ಗೆ ಕೆಲವು ಆಲೋಚನೆಗಳನ್ನು ರೂಪಿಸಲು ಸಹಾಯವಾಗುತ್ತದೆ. ಈ ಅನಿಸಿಕೆಗಳನ್ನು ಜರ್ನಲ್‌ 
ಅಥವಾ ನೋಟ್ಟುಕ್ನಲ್ಲಿ ದಾಖಲಿಸಲು ಕೇಳಿ. ನಂತರ, ಓದುತ್ತಿದ್ದಂತೆ, ಅವರ ಅನಿಸಿಕೆಗಳ 
ನಿಖರತೆಯನ್ನು ಧೃಡಿಕರಿಸಲು ಪ್ರೋತ್ಸಾಹಿಸಬಹುದು. 


13 


TISS, Hyderabad ELI Practitioner Brief 14 


ಊಹೆಗಳು ನಿಜವಾಗಲು 


ಪ್ರತಿಯೊಬ್ಬರೂ ಇತರ 

ಕಾರ್ಯಗಳಲ್ಲಿ 

ನಿರತರಾಗಿರುವುದರಿಂದ ಇಸ್ಮತ್‌ ಇಸ್ಮತ್‌ ತನ್ನ ಪ್ಯಾಂಟ್‌ ಅನ್ನು ಸ್ವತಃ 
ಅವರು ಪ್ಯಾಂಟ್‌ ಅನ್ನು ತಾವೇ ಚಿಕ್ಕದಾಗಿಸಬೇಕಾಗಿತ್ತು, ಆದರೆ ಅವರ 


ಈಗ ಪ್ಯಾಟ್‌ ತುಂಬಾ ಇಸ್ಮತ್‌ ಅವರ ಕುಟುಂಬ 
ಚಿಕ್ಕದಾಗಿದೆ, ಇಸ್ಮತ್‌ ಗೆ. ಈದ್ಮಾಗಿ ತ್ವರಿತವಾಗಿ ಪ್ಯಾಂಟ್‌ ಅನ್ನು ಮತ್ತೆ 
ಸರಿಪಡಿಸಿತು ಇದರಿಂದ ಅವನು 


na ARR 


ಧರಿಸಲು ಸಾಧ್ಯವಾಗುವುದಿಲ್ಲ 


ಚಿತ್ರ 8. ಎರಡು ಅಡ್ಡ ಸಾಲಿನ ಹಾಳೆಯ ಉದಾಹರಣೆ. 


ದೃಶ್ಯ ಪ್ರಾತಿನಿಧ್ಯ 


ಗ್ರಹಿಕೆಗೆ ಸಹಾಯ ಮಾಡಲು ಪಠ್ಯಗಳಲ್ಲಿನ ಆಲೋಚನೆ ಮತ್ತು ಮಾಹಿತಿಯನ್ನು ದೃಷ್ಟಿಗೋಚರವಾಗಿ 
ಪ್ರತಿನಿಧಿಸಬಹುದು. ದೊಡ್ಡ ಪಠ್ಯಗಳು ಬಹಳಷ್ಟು ಮಾಹಿತಿಯನ್ನು ಒಳಗೊಂಡಿರುತ್ತವೆ, ಇದರಿಂದ 
ಅವುಗಳನ್ನು ಗ್ರಹಿಸಲು ಕಷ್ಟವಾಗುತದೆ. ಕೆಲವೊಮ್ಮೆ, ಪಠ್ಯದಲ್ಲಿನ ವಿಚಾರಗಳನ್ನು ನಾವು 
ಅರ್ಥಮಾಡಿಕೊಂಡರೂ ಸಹ, ಅವುಗಳನ್ನು ನೆನಪಿಟ್ಟಿಕೊಳ್ಳಲು ಅಥವಾ ಬೇರೊಬ್ಬರಿಗೆ 
ಪ್ರಸ್ತುತಪಡಿಸಲು ನಮಗೆ ಸಾಧ್ಯವಾಗದಿರಬಹುದು. ವಿಷುಯಲ್‌ ಪ್ರಾತಿನಿಧ್ಯವನ್ನು ಪಠ್ಯದಲ್ಲಿ ಹೊರ 
ತೋರಲು, ಅರ್ಥಮಾಡಿಕೊಳ್ಳಲು ಮತ್ತು ಪ್ರತಿನಿಧಿಸಲು ಸಹಾಯ ಮಾಡುವ ವಿವಿಧ ವಿಧಾನಗಳಲ್ಲಿ 
ಬಳಸಬಹುದು. ಉದಾಹರಣೆಗೆ, ಹೋಲಿಕೆಗಳನ್ನು ಮಾಡಲು, ಪಠ್ಯವನ್ನು ಸಂಕ್ಲಿಪ್ಠಗೊಳಿಸಲು, ಕಾರಣ- 
ಪರಿಣಾಮದ ಸಂಬಂಧಗಳನ್ನು ಸೂಚಿಸಲು, ಸಮಯಸೂಚಿಗಳನ್ನು ತೋರಿಸಲು ಅಥವಾ ಸೃಜನೇತರ 
ಪಠ್ಯಗಳಲ್ಲಿನ ಪ್ರಕ್ರಿಯೆಗಳನ್ನು ಪ್ರತಿನಿಧಿಸಲು ಬಳಸಬಹುದು. ನೀರಿನ ಚಕ್ರ, ಆಹಾರ ಸರಪಳಿ, ದೇಶಗಳ 
ನಕ್ಲೆಗಳು, ನದಿ ಮಾರ್ಗಗಳು ಮತ್ತು ಗ್ರಾಫ್‌ಗಳನ್ನು ಚಿತ್ರಿಸಲು ತರಗತಿ ಕೋಣೆಗಳಲ್ಲಿನ ಚಾರ್ಟ್‌ಗಳು 
ದೃಶ್ಯ ನಿರೂಪಣೆಯ ಉದಾಹರಣೆಗಳಾಗಿವೆ. 


ಪಠ್ಯವನ್ನು ಓದಿದ ನಂತರ ಅಥವಾ ಓದುವ ಸಮಯದಲ್ಲಿ ದೃಶ್ಯ ತಂತ್ರಗಳನ್ನು ಉತ್ತಮವಾಗಿ 
ಬಳಸಲಾಗುತ್ತದೆ. ದೃಷ್ಟಿಗೋಚರ ಪ್ರಾತಿನಿಧ್ಯ ತಂತ್ರವನ್ನು ಅರ್ಥಮಾಡಿಕೊಳ್ಳಲು ಸೃಜನೇತರ ಮಾಹಿತಿ 
ಪಠ್ಯಗಳು ಆರಂಭಕ್ಕೆ ಅತ್ಯುತ್ತಮವಾಗಿದೆ. ಕಥೆಯಲ್ಲಿ, ಪಾತ್ರ, ಧೀಮ್‌ ಮತ್ತು ಕಥಾವಸ್ತುವಿನ ಹರಿವನ್ನು 
ಕಾದಂಬರಿಯಲ್ಲಿ ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ಮತ್ತು ಪ್ರತಿನಿಧಿಸಲು ನಾವು ದೃಶ್ಯ 
ಸಾಧನಗಳನ್ನು ಸಹ ಬಳಸಬಹುದು. ತರಗತಿ ಕೋಣೆಗಳಲ್ಲಿ ದೃಶ್ಯ ತಂತ್ರಗಳನ್ನು ರೂಪಿಸಲು ಮತ್ತು 
ಕಲಿಸಲು ಬಳಸಬಹುದಾದ ಪುಸ್ತಕಗಳ ಸಲಹೆಗಳಿಗಾಗಿ ಟೇಬಲ್‌ 4 ನೋಡಿ. 


14 


TISS, Hyderabad ELI Practitioner Brief 14 


ಚಟುವಟಿಕೆಗಳು: 


ಅ. ಕಥಾ ನೆಗಳು ಕಥೆಯಲ್ಲಿನ ಘಟನೆಗಳ ಅನುಕ್ರಮವನ್ನು ವಿವರಿಸಲು ಕಥಾ ನಕ್ಲೆಗಳನ್ನು ರಚಿಸಲು 
ವಿದ್ಯಾರ್ಥಿಗಳಿಗೆ ಹೇಳಬಹುದು. ಕಥೆಗಳನ್ನು ಪ್ರಾರಂಭ, ಮಧ್ಯ ಮತ್ತು ಅಂತ್ಯವಾಗಿ ವಿಂಗಡಿಸಬಹುದು 
ಮತ್ತು ವಿದ್ಯಾರ್ಥಿಗಳು ಅವುಗಳನ್ನು ನಕ್ಷೆಗಳಲ್ಲಿ ಈ ರೀತಿ ತೋರಿಸಬಹುದು. ಉದಾಹರಣೆಗೆ, ಚಿತ್ರ 9 
ಇಸ್ಮತ್‌ನ ಈದ್‌ಗಾಗಿ ಕಥಾ ನಕ್ಷೆಯನ್ನು ತೋರಿಸುತ್ತದೆ. 


ಇಸ್ಮತ್‌ ಕೆಲಸ ಮುಗಿಸಿ ತನ್ನ ಕುಟುಂಬಕ್ಕೆ ಉಡುಗೊರೆಗಳನ್ನು ಖರೀದಿಸಲು ಹೋಗುತ್ತಾನೆ. 


ತನಗಾಗಿ ಸ್ವಲ್ಪ ಉದ್ದವಾಗಿರುವ ಒಂದು ಜೊತೆ ಪ್ಯಾಂಟ್‌ ಖರೀದಿಸುತ್ತಾನೆ. 


ಅವನು ಅದನ್ನು ಸರಿಪಡಿಸಲು ತನ್ನ ಕುಟುಂಬದವರನ್ನು ಕೇಳುತ್ತಾನೆ ಆದರೆ ಎಲ್ಲರೂ 
ಈದ್‌ ಸಿದ್ಮತೆಗಳಲ್ಲಿ ನಿರತರಾಗಿರುತ್ತಾರೆ. 


ಈದ್‌ ದಿನ ಪ್ಯಾಂಟ್‌ ಧರಿಸಲು ಇಸ್ಮತ್‌ ಪ್ರಯತ್ನಿಸಿದಾಗ, ಅದು ಅವನಿಗೆ ಪ್ಯಾಂಟ್‌ ಬಹಳ ಚಿಕ್ಕದಾಗಿರುತ್ತದೆ 
ಕುಟುಂಬದವರೆಲ್ಲರೂ ಅದನ್ನು ನೋಡಿ ನಗುತ್ತಾರೆ, ಆದರೆ ಅವರು ಅದನ್ನು ಒಟ್ಟಿಗೆ ಸರಿಪಡಿಸುತ್ತಾರೆ. 
ಇಸ್ಮತ್‌ ತನ್ನ ಹೊಸ ಪ್ಯಾಂಟ್‌ ಅನ್ನು ಈದ್‌ ದಿನ ಧರಿಸುತ್ತಾನೆ. 


ಚಿತ್ರ ೨. ಸ್ಫ್ಕೋರಿ ಮ್ಯಾಪ್‌(ಕಥೆಯ ನಕ್ಕೆ) ಮತ್ತು ಪ್ಲೋ ಚಾರ್ಟ್‌. 


ಬ. ಹೋಲಿಕೆ ಚಾರ್ಟ್‌. ಎರಡು ಕಾಲಮ್‌ ಹಾಳೆಯನ್ನು ಬಳಸಿ, ವಿದ್ಯಾರ್ಥಿಗಳು ಎರಡು ಕಥೆಗಳು, 
ಪಾತ್ರಗಳು, ಪಠ್ಯ ರಚನೆಗಳು ಮತ್ತು ಹೆಚ್ಚಿನದನ್ನು ಹೋಲಿಸಬಹುದು. ನಾವು ಚರ್ಚಿಸುತ್ತಿರುವ ಎರಡು 
ಪಠ್ಯಗಳ ನಡುವಿನ ಹೋಲಿಕೆಗೆ ಚಿತ್ರ 10 ರಲ್ಲಿ ಉದಾಹರಣೆಯಾಗಿ ನೀಡುತ್ತದೆ - ಇಸ್ಮತ್‌ ಈದ್‌ ಮತ್ತು 
ದಿ ಸೀ ಇನ್‌ ಎ ಬಕೆಟ್‌. 


* ಇದು ಕಾದಂಬರಿ *  ಇದುಕಾಲ್ಬನಿಕ 
ವಲ್ಲದ ಪುಸಕ 
*e ತುಣುಕು py 
ಇದೂ ಸಹ 
ಎದುದ *« ಚಿತ್ರಪುಸಕ 
ಪುಸ್ತಕ 
ಕೇಂದ್ರ ಕಲ್ಪನೆ 
ಕೇಂದ್ರ ನೀರಿನ ಸಂರಕ್ಷಣೆ 
೧ಂಸಾಗಗಲೆ) 


ಚಿತ್ರ 10. ಅರ್ಥಗುಹಿಕೆಯ ಚಾರ್ಟ್‌ ಗೆ ಉದಾಹರಣೆಗಳು. 


15 


TISS, Hyderabad ELI Practitioner Brief 14 


ಕ ಐಡಿಯಾ-ವಿವರಗಳ ಪಟ್ಟಿಗಳು. ಪಠ್ಯದ ಮುಖ್ಯ ಆಲೋಚನೆಗಳನ್ನು ಅದರ ಪೋಷಕ ವಿವರಗಳಿಂದ 
ಪ್ರತ್ಯೇಕಿಸಲು ವಿದ್ಯಾರ್ಥಿಗಳಿಗೆ ಕಲಿಸಬಹುದು. ಆಗಾಗ್ಗೆ ವಿದ್ಯಾರ್ಥಿಗಳು ಪರಠ್ಯದಲ್ಲಿನ ಎಲ್ಲಾ 
ವಿಚಾರಗಳನ್ನು ಸಂಕ್ಲಿಪವಾಗಿಸಲು ಕೇಳಿದಾಗ ಅದನ್ನು ವಿವರಿಸಲು ಕಷ್ಟಪಡುತ್ತಾರೆ. ಏಕೆಂದರೆ 
ಕಡಿಮೆ ಪ್ರಾಮುಖ್ಯತೆ ಇರುವ ವಿಚಾರಗಳಿಂದ ಹೆಚ್ಚು ಪ್ರಮುಖವಾದ ವಿಚಾರಗಳನ್ನು ಪ್ರತ್ಯೇಕಿಸಲು 
ಅವರಿಗೆ ಸಾಧ್ಯವಾಗುವುದಿಲ್ಲ. ಅಲ್ಲದೆ, ಕೆಲವು ವಿಚಾರಗಳು ಇತರ ಆಲೋಚನೆಗಳನ್ನು ಬೆಂಬಲಿಸುತ್ತವೆ 
ಎಂಬುದನ್ನು ಅವರು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವುದಿಲ್ಲ. ಈ ಕಾರ್ಯತಂತ್ರವನ್ನು 
ಬಳಸುವುದರಿಂದ ವಿವಿಧ ವಿಚಾರಗಳನ್ನು ಪ್ರತ್ಯೇಕಿಸಲು ಅವರಿಗೆ ಸಹಾಯ ಮಾಡಬಹುದು 


(ಫೌಂಟಾಸ್‌ ಮತ್ತು ಪಿನ್ನೆಲ್‌, 2001). ಟೇಬಲ್‌ 2 ಒಂದು ಉದಾಹರಣೆಯನ್ನು ನೀಡಿದೆ. 


ಟೇಬಲ್‌ 2 


ಐಡಿಯಾ 
ಇಸ್ಮತ್‌ ಸರಳ ವ್ಯಕ್ತಿ ಶ್ರಮಜೀವಿ 


ಈ ಕುಟಿಂಬಕ್ಕೆ ಈದ್‌ ಒಂದು ಪ್ರಮುಖ 
ಹಬ್ಬವಾಗಿದೆ 


ಸದಸ್ಯರಲ್ಲಿ ಪ್ರೀತಿ ಇದೆ 


16 


ಇಸ್ಮತ್‌ ಈದ್‌ 


ಐಡಿಯಾಸ್‌-ವಿವರಗಳ ಚಾರ್ಟ್‌ 


ವಿವರಗಳು 


ಮೊದಲ ಪುಟದಲ್ಲಿ, ಇಸ್ಮತ್‌ ಇಡೀದಿನ ಬಹಳ ಸುದೀರ್ಪ: 
ಎಂಬುದನ್ನು ನಾವು ನೋಡುತ್ತೇವೆ. ಇದರ ಹೊರತಾಗಿ 
ಶುಟಿಂಬಕ್ಕೆ ಉಡುಗೊರೆಗಳನ್ನು ಖರೀದಿಸಲು ಹೋಗುತ್ತಾನೆ 
ನಂತರದ ಕಥೆಯಲ್ಲಿ ಅವನು ತನ್ನ ಪ್ಯಾಂಟ್‌ ಅನ್ನು 
ಮಾಡುತ್ತಾನೆ 


ಇಸ್ಮತ್‌ ಕುಟಿಂಬಕ್ಕೆ ಉಡುಗೊರೆಗಳನ್ನು ಖರೀದಿಸಲು ಹೋಗುತಾ 


ರುಚಿಕರವಾದ ಭತ್ಯಗಳನ್ನು ಮಾಡಲಾಗುತ್ತಿದೆ,  ಉದಾಹರ 
ಬಿರಿಯಾನಿ ಮತ್ತು ಸಮೋಸಾ. 


ಇಸ್ಮತ್‌ ತನ್ನ ಕುಟಿಂಬದ ಪ್ರತಿಯೊಬ್ಬರಿಗೂ ಈದ್ನಾಗಿ ಹೆ 
ಯೋಚಿಸುತ್ತಾನೆ. 

ಶುಟಿಂಬದ ಪ್ರತಿಯೊಬ್ಬ ಸದಸ್ಯರು ಇಸ್ಮತ್‌ನ ಪ್ಯಾಂಟ್‌ ಸ 
ಮಾಡುತ್ತಾರೆ. 


ಅದು ತುಂಬಾ ಜಿಕ್ಕದಾಗಿದೆ ಎಂದು ಅವರು ಕಂಡುಕೊಂಡಾ 
ಮಾಡಲು ಅವರು ಸಹಾಯ ಮಾಡುತ್ತಾರೆ. 


TISS, Hyderabad ELI Practitioner Brief 14 


ಡ. ಪಾತದ ಜಾಲ : ಪಾತ್ರದ ಜಾಲಗಳನ್ನು ರಚಿಸಲು ಮಕಳಿಗೆ ಕಲಿಸಿ. ಮುಖ್ಯ ಪಾತ್ರವನ್ನು 
ಐವರಿಸುವ ಗುಣಲಕ್ಷಣಗಳನ್ನು ಬರೆಯುವುದು ಮತ್ತು ಕಥೆಯ ಪುರಾವೆಗಳೊಂದಿಗೆ ಇವುಗಳನ್ನು 
ಹೊಂದಿಸುವುದು ಇದರಲ್ಲಿ ಸೇರಿದೆ . ಚಿತ್ರ 11 ಇಸ್ಮತ್‌ನ ಈದ್‌ಗಾಗಿ ಅಕ್ಷರ ಜಾಲದ 
ಉದಾಹರಣೆಯನ್ನು ನೀಡುತ್ತದೆ. 


ಚಿತ್ರ 11 ಪಾತ್ರ ಜಾಲದ ಉದಾಹರಣೆ 


TISS, Hyderabad ELI Practitioner Brief 14 
ಇ. ಸಂಬಂಧದ ಚಾರ್ಟ್‌: ಸಂಬಂಧದ ಚಾರ್ಟ್‌ ಎನ್ನುವುದು ತರಗತಿ ಕೋಣೆಗಳಲ್ಲಿ ಬಳಸಲು 
ಅತ್ಯುತ್ತಮ ಸಾಧನವಾಗಿದೆ. ಸೃಜನೇತರ ಪಠ್ಯಗಳಲ್ಲಿನ ಪ್ರಕ್ರಿಯೆಗಳು, ಚಕ್ರಗಳು ಮತ್ತು ಇತರ 
ಸಂಬಂಧಗಳನ್ನು ಚಿತಿಸಲು ಇವು ವಿಶೇಷವಾಗಿ ಉಪಯುಕವಾಗಿವೆ. ಉದಾಹರಣೆಗೆ, ದಿ ಸೀ ಎ ಬಕೆಟ್‌ 
ನಲ್ಲಿ, ಸಮುದ್ರಗಳಿಂದ ಬಕೆಟ್‌ಗಳಿಗೆ ನೀರಿನ ಹರಿವನ್ನು ಚಿತ್ರಿಸಲು ಸಂಬಂಧದ ಚಾರ್ಟ್‌ ಮಾಡಲಾಗಿದೆ 


(ಚಿತ್ರ 13 ನೋಡಿ). 


ಚಿತ್ರ 12. ಸಮುದ್ರದಿಂದ ಬಕೆಟ್‌ಗೆ ನೀರಿನ ಹರಿವು. ಚಿತ್ರಕೃಷೆ: ಬಕೆಟ್‌ ಇನ್‌ ದಿ ಸೀ... ಆನ್‌ ಅವೇಹಿ 
ಅಬ್ಯಾಕಸ್‌ ಸ್ಫೋರಿ, ಎಕಲವ್ಯ ಪಬ್ಲಿಕೇಶನ್ಸ್‌, 2013. 


Buck 


ಚಿತ್ರ 13. ಸಮುದ್ರದಿಂದ ಬಕೆಟ್‌ಗೆ ವೀರಿನ ಹರಿವನ್ನು ಚಿತಿಸುವ ಸಂಬಂಧದ ಚಾರ್ಟ್‌. 
18 


TISS, Hyderabad ELI Practitioner Brief 14 


ಸಾರಾಂಶ 


ಮಕ್ಕಳು ಆಗಾಗ್ಗೆ ಪುಸ್ತಕವನ್ನು ಓದುವುದನ್ನು ಆನಂದಿಸುತ್ತಾರೆ, ಆದರೆ ಅದನ್ನು ಬೇರೊಬ್ಬರಿಗೆ 
ಸಂಕ್ಲಿಪ್ಪುವಾಗಿ ಹೇಳಲು ಕೇಳಿದಾಗ, ಅವರು ಕಥೆ ಅಥವಾ ನಿರೂಪಣೆಯನ್ನು ಪುನಃ ಹೇಳುವುದಿಲ್ಲ . 
ಮರು-ಹೇಳುವುದು ಸಾಮಾನ್ಯವಾಗಿ ಉತ್ತಮವಾಗಿದ್ದರೂ, ಓದುಗರಿಗೆ ಕಡಿಮೆ ಪ್ರಸ್ತುತವಾದವುಗಳಿಂದ 
ಹೆಚ್ಚು ಪ್ರಸ್ನುತವಾದ ಮತ್ತು ಅಗತ್ಯವಾದ ವಿವರಗಳನ್ನು ಹೊರತೆಗೆಯಲು ಸಾಧ್ಯವಾಗುತ್ತದೆ ಮತ್ತು 
ಪ್ರಮುಖ ಅಂಶಗಳನ್ನು ಸಂಕ್ಷಿಪ್ತವಾಗಿ ಹೇಳಬಹುದು. ಹೀಗೆ ಅಂದುಕೊಳ್ಳುವುದು ಹೆಚ್ಚು ಕಷ್ಟ, 
ಏಕೆಂದರೆ ಕಡಿಮೆ ಪ್ರಸ್ಲುತವಾದವುಗಳಿಂದ ಹೆಚ್ಚ. ಪ್ರಸ್ತುತವಾದ ಅನೇಕ ವಿದ್ಯಾರ್ಥಿಗಳಿಗೆ ಗ್ರಹಿಸಲು 
ಸಾಧ್ಯವಿಲ್ಲ. ಆದ್ದರಿಂದ, ಪಠ್ಯಗಳನ್ನು ಸಂಕ್ಲಿಪ್ಪಗೊಳಿಸುವುದನ್ನು ಮಕ್ಕಳಿಗೆ ಕಲಿಸಬೇಕು, ಅದು 
ಮುಖ್ಯವಾಗಿ ಎರಡು ವಿಷಯಗಳನ್ನು ಒಳಗೊಂಡಿರುತ್ತದೆ: 


1. ಹೆಚ್ಚು ಮತ್ತು ಕಡಿಮೆ ಮಾಹಿತಿಯ ನಡುವಿನ ವ್ಯತ್ಯಾಸವನ್ನು ಗುರುತಿಸುವ ಸಾಮರ್ಥ್ಯ. 
2. ಈ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಮರು ಹೇಳುವ ಸಾಮರ್ಥ್ಯ (ಡ್ಯೂಕ್‌ ಮತ್ತು ಪಿಯರ್ಸನ್‌, 
2009). 


ಯಾವಾಗಲೂ ಪಠ್ಯವನ್ನು ಓದಿದ ನಂತರ ಸಾರಾಂಶವನ್ನು ಮಾಡಲಾಗುತ್ತದೆ. ಅನೇಕ ರೀತಿಯ 
ಪಠ್ಯಗಳಿಗೆ ಸಾರಾಂಶವನ್ನು ರಜಿಸಬಹುದಾದರೂ, ಮಾಹಿತಿಯುಕವಾದ ಸೃಜನೇತರ ಪಠ್ಯಗಳಿಗೆ ಅವು 
ಹೆಚ್ಚು ಉಪಯುಕವಾಗಿವೆ. ಸಂಕ್ಲಿಪ್ಪ್ತತೆಯನ್ನು ಗ್ರಹಿಸುವ ತಂತ್ರವಾಗಿ ಬೋಧಿಸಲು ಬಳಸಬಹುದಾದ 
ಪುಸ್ತಕಗಳನ್ನು ಟೇಬಲ್‌ 4 ಸೂಚಿಸುತ್ತದೆ. 


ಚಟುವಟಿಕೆಗಳು 


1 ಪ್ಯಾರಾಗ್ರಾಫ್‌ ಸಾರಾಂಶಗಳು: ಸಂಪೂರ್ಣ ಪಠ್ಯಗಳನ್ನು ಓದುವವರೆಗೂ ಕಾಯುವ ಬದಲು, 
ಪ್ಯಾರಾಗಳು ಅಥವಾ ವಿಭಾಗಗಳ ಕೊನೆಯಲ್ಲಿ ಸಾರಾಂಶಗಳನ್ನು ರಚಿಸಲು ವಿದ್ಯಾರ್ಥಿಗಳಿಗೆ 
ಪ್ರೋತ್ಸಾಹಿಸಬಹುದು. ಪ್ಯಾರಾಗ್ರಾಫ್‌ ಸಾರಾಂಶಗಳನ್ನು ಮಾಡುವುದರಿಂದ ವಿದ್ಯಾರ್ಥಿಗಳು 
ಓದುವಾಗ ಅವರ ತಿಳುವಳಿಕೆಯನ್ನು ಮೇಲ್ವಿಚಾರಣೆ ಮಾಡುತ್ತಾರೆಯೇ ಎಂಬುದನ್ನು 
ಖಚಿತಪಡಿಸುತ್ತದೆ; ಮತ್ತು ಅವರಿಗೆ ಸಂಪೂರ್ಣ ಪಠ್ಯ ಸಾರಾಂಶಗಳನ್ನು ರಚಿಸಲು ಇದು 
ಉತ್ತಮವಾಗಿ ಓದುಗರನ್ನು ಸಿದ್ಧಪಡಿಸುತ್ತದೆ. ಪ್ಯಾರಾಗ್ರಾಫ್‌ ಸಾರಾಂಶಗಳನ್ನು ತಯಾರಿಸಲು, 
ಅವರು ಟೇಬಲ್‌ 3 ರಲ್ಲಿ ತೋರಿಸಿರುವಂತಹ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು 
ಉತ್ತರಿಸಬಹುದು. ಚಿತ್ರ 14 ರಲ್ಲಿ ಪ್ಯಾರಾಗ್ರಾಫ್‌ ಅನ್ನು ಸಂಕ್ಲಿಪ್ಪಗೊಳಿಸಲಾಗಿದೆ. 


19 


ಟೇಬಲ್‌ 3 


ಪ್ಯಾರಾಗ್ರಾಫ್‌ ಟಿಪ್ಪಣಿಗಳ ಮಾದರಿ 


ELI Practitioner Brief 14 


ಚಿತ್ರ 14 ಸರೋವರಗಳಿಂದ ನಲ್ಲಿಗಳಿಗೆ 
ನೀರಿನ ಚಲನೆ. ಚಿತ್ರಕೃಪೆ: ಬಕೆಟ್‌ ಇನ್‌ ಸೀ... 
ಆನ್‌ ಅವೇಹಿ ಅಬ್ಯಾಕಸ್‌ ಸ್ಫೋರಿ, ಎಕಲವ್ಯ 
ಪಬ್ಲಿಕೇಶನ್ಸ್‌, 2013. Publications, 2013. 


ಪ್ರಶ್ನೆಗಳು ಉತ್ತರಗಳು 


ಈ ಪ್ಯಾರಾಗ್ರಾಫ್ನ ಕೇಂದ್ರ ಕಲ್ಪನೆ ಏನು? 
ಸರೋವರಗಳಿಂದ ಬಕೆಟ್‌ಗೆ ನೀರಿನ ಹರಿವು 


ಸರೋವರಗಳಿಂದ ಬಕೆಟ್‌ಗೆ ನೀರಿನ 
ಹರಿವು 


ಈ ಪ್ಯಾರಾಗ್ರಾಫ್‌ನಲ್ಲಿ ಯಾವ ಸಂಗತಿಗಳನ್ನು 
ನೆನಪಿಟ್ಟಿಕೊಳ್ಳವುದು ಮುಖ್ಯ? 


ನೀರು ಹರಿಯುವ ಸ್ಥಳಗಳು 


ಏನು ಅಳಿಸಬಹುದು ಅಥವಾ 
ಸಂಕ್ಲಿಪ್ಪಗೊಳಿಸಬಹುದು? 


ಸೇರಿಕೊಳ್ಳುವ ಎಲ್ಲಾ ನುಡಿಗಟ್ಟುಗಳು ಮತ್ತು 
ವಾಕ್ಯಗಳು 


ಪ್ಯಾರಾಗ್ರಾಫ್‌ ನ ಸಾರಾಂಶ: ಕೊಳವೆಗಳು ಮತ್ತು 
ನೀರನ್ನು ಸಾಗಿಸಲಾಗುತ್ತದೆ. 


ನಲ್ಲಿಗಳ ಮೂಲಕ ಸರೋವರದಿಂದ ಬಕೆಟ್‌ಗೆ 


2 ಕಥಾವಸ್ತುವಿನ ಸಾರಾಂಶಗಳು: ಓದುವಾಗ, ಸಾರಾಂಶಗಳನ್ನು ಎರಡು ಅಂಕಣವಿರುವ ಟೇಬಲ್‌ 


ನಲ್ಲಿ ಬರೆಯಲು ವಿದ್ಯಾರ್ಥಿಗಳನ್ನು ಕೇಳಿ. ಎಡಭಾ 
ಆಲೋಚನೆಗಳನ್ನು ದಾಖಲಿಸಲು ಅವರನ್ನು ಕೇಳಿ 


ಗದಲ್ಲಿರುವ ಅಂಕಣದಲ್ಲಿ, ಪಠ್ಯದ ಮುಖ್ಯ 
; ಆದರೆ ಬಲಭಾಗದಲ್ಲಿರುವ ಅಂಕಣದಲ್ಲಿ 


ವಿಚಾರಗಳಿಗೆ ಬೆಂಬಲ ಬೀಡುವ ಪುರಾವೆಗಳನ್ನು ಹಾಕಲು ಹೇಳಿ (ಟೇಬಲ್‌ ೭2 ನೋಡಿ). 
ಕಥೆಯ ಸಾರಾಂಶವನ್ನು ಬರೆಯಲು ಅವರು ಈ ಟಿಪ್ಪಣಿಗಳನ್ನು ಬಳಸಬಹುದು. ಟೇಬಲ್‌ 2ರ 
ಎವಿಚಾರ-ವಿವರಗಳ ಚಾರ್ಟ್‌ ಆಧರಿಸಿ ಕಥಾವಸ್ತುವಿನ ಸಾರಾಂಶದ ಉದಾಹರಣೆ ಇಲ್ಲಿದೆ 


20 


TISS, Hyderabad ELI Practitioner Brief 14 


3. ಒಂದು ಸಾಲಿನಲ್ಲಿ ಸಾರಾಂಶ: ಒಂದು ಸಾಲಿನ ಸಾರಾಂಶಗಳಲ್ಲಿ, ವಿದ್ಯಾರ್ಥಿಗಳು ಪಠ್ಯವನ್ನು 
ಒಂದೇ ಸಾಲಿನಲ್ಲಿ ಸಂಕ್ಷೇಪಿಸುತ್ತಾರೆ. ಇದಕ್ಕಾಗಿ ಅವರು ಜಿಐಎಸ್ಥಿ ವಿಧಾನವನ್ನು 
ಬಳಸಬಹುದು (ಕನ್ನಿಂಗ>್ಯಮ್‌ 1982. ಓದುಗರು ಪ್ರತಿ ಪ್ಯಾರಾಗ್ರಾಫ್‌ನಲ್ಲಿ ಮುಖ್ಯ 
ವಿಚಾರಗಳನ್ನು ಗುರುತು ಮಾಡುತ್ತಾರೆ. ಉದಾಹರಣೆಗೆ, ದಿ ಸೀ ಇನ್‌ ಎ ಬಕೆಟ್‌ನಲ್ಲಿ, ಪ್ರತಿ 
ಹೊಸ ಪುಟಿವು ಹೊಸ ಆಲೋಚನೆಯನ್ನು ತರುತ್ತದೆ. ಆದ್ದರಿಂದ ಓದುಗರ ದಾಖಲೆ ಬಹುಷಃ 
ಈರೀತಿ ಕಾಣಿಸಬಹುದು: 


15-20 ಪದಗಳಿಗಿಂತ ಹೆಚ್ಚ್ಜಿಲ್ಲದ ಕಥೆಯ ಸಾರಾಂಶವನ್ನು ಬರೆಯಲು, ಓದುಗರು ಈಗ ಈ ಮುಖ್ಯ 
ವಿಚಾರಗಳನ್ನು ಬಳಸಬಹುದು. 


21 


TISS, Hyderabad ELI Practitioner Brief 14 


ಕಥೆ: ದಿ ಸೀ ಇನ್‌ ಎ ಬಕೆಟ್‌ 


GIsT: ಈ ಪುಸ್ತಕವು ನದಿಗಳು, ಸರೋವರಗಳು, ಕೊಳವೆಗಳು ಮತ್ತು ನಲ್ಲಿಗಳ 
ಮೂಲಕ ಸಮುದ್ರದಿಂದ ಬಕೆಟ್‌ಗೆ ನೀರಿನ ಪ್ರಯಾಣವನ್ನು ಅನುಸರಿಸುತ್ತದೆ. 


4 ಒಂದು ಯಿಮಿಷದ ಪುಸ್ತಕ-ಮಾತುಕತೆ ಒಂದು ನಿಮಿಷದ ಪುಸಕದ ಮಾತುಕತೆಯು ಮೌಖಿಕ 
ಸಾರಾಂಶದ ಚಟುವಟಿಕೆಯಾಗಿದೆ. ಮಕ್ಕಳು ಪುಸ್ತಕವನ್ನು ಓದಿದ ನಂತರ, ಪುಸಕದ ಬಗ್ಗೆ 
ಒಂದು ನಿಮಿಷ ಪ್ರಸ್ತುತಿಯನ್ನು ಮಾಡಲು ಹೇಳಿ. ಈ ಒಂದು ನಿಮಿಷದಲ್ಲಿ, ಅವರು ಪುಸಕದ 
ಸಾರಾಂಶವನ್ನು ಗುಂಪಿಗೆ ನೀಡಬೇಕು. ನಿರ್ದಿಷ್ಟ ವಿವರಗಳನ್ನು ನೀಡುವ ಮೂಲಕ 
ಸಾರಾಂಶವನ್ನು ರೂಪಿಸಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ 


1 This book is about ಈ . It’s been written b 
ಪುಸ್ತಕವು ಇದರ ಗು ಗೆ 
»; ಶುರಿತಾಗಿದೆ 


" It give details about ಕೊಟ್ಟೆರುವ ವಿವರಗಳು » 


* Iಇದರಿಂದ , then moves and finally ends a 
ಪ್ರಾರಂಭವಾ ————————— RL pRRNANE ಮು ನೀಗಿ 
ಗುತ್ತದೆ! 
starts with 


1 1]iked/did not like the book because 


ಇದರಿಂದ ನನಗೆ ಈ ಪುಸ್ತಕ ಇಷ್ಟ ವಾಯಿತು/ಇಷ್ಟವಾಗಲಿಲ್ಲ ಏಕೆಂದರೆ......... 


22 


TISS, Hyderabad ELI Practitioner Brief 14 


ಅರ್ಥಗ್ರಹಿಕಾ ಕಾರ್ಯತಂತ್ರ ಕಲಿಸಲು ಪುಸ್ತಕಗಳ ಸಲಹೆಗಳು 


ನಾವು ಈ ಟಿಪ್ಪಣಿಯನ್ನು ಟೇಬಲ್‌ ಎಕ್ಸ್‌ ನೊಂದಿಗೆ ಮುಕ್ತಾಯ ಮಾಡುತ್ತೇವೆ, ಇದು ಆಸಕ ಓದುಗರಿಗೆ 
ತರಗತಿಗಳಲ್ಲಿ ಅರ್ಥಗ್ರಹಿಕಾ ಕಾರ್ಯತಂತ್ರ ಕಲಿಸಲು ಬಳಸಬಹುದಾದ ಪುಸ್ತಕಗಳ ಪಟ್ಟಿಯನ್ನು 
ಒದಗಿಸುತ್ತದೆ. ಇದು ಕೇವಲ ಒಂದು ಸೂಚಕವಾಗಿದೆ, ಮತ್ತು ತಂತ್ರಗಳು ಅಥವಾ ಪುಸ್ತಕಗಳ ಸಮಗ್ರ 
ಪಟ್ಟಿ ಅಲ್ಲ. ವಾಸ್ತವವಾಗಿ, ಈ ಹಲವಾರು ಪುಸಕಗಳನ್ನು ಅನೇಕ ತಂತ್ರಗಳನ್ನು ಕಲಿಸಲು 
ಬಳಸಬಹುದು. ಉದಾಹರಣೆಗೆ, ಕರಪತ್ರದ ಉದ್ದಕ್ಕೂ ನಾವು ವಿವಿಧ ತಂತ್ರಗಳ ಬೋಧನೆಯನ್ನು 
ಪ್ರದರ್ಶಿಸಲು ಇಸ್ಮತ್‌ ಈದ್‌ ಅನ್ನು ಬಳಸಿದ್ದೇವೆ. ಇಲ್ಲಿ ಸೂಚಿಸಲಾದ ಪುಸಕಗಳ ಪ್ರಕಾರಗಳು ಮತ್ತು 
ಓದುವ ಹಂತಗಳನ್ನು ಒಳಗೊಂಡಿವೆ. ಶಿಕ್ಷಕರು ಸಂದರ್ಭಗಳಿಗೆ ತಕ್ಕಂತೆ ಮತ್ತು ವಿದ್ಯಾರ್ಥಿಗಳ ಓದುವ 
ಮಟ್ಟಿವನ್ನು ಗಮನದಲ್ಲಿಟ್ಟುಕೊಂಡು ಸೂಕವಾಗಿ ಪುಸ್ತಕಗಳನ್ನು ಆಯ್ಕೆ ಮಾಡಬೇಕು! 


23 


TISS, Hyderabad ELI Practitioner Brief 14 


ಟೇಬಲ್‌ ೪* 


ಅರ್ಥಗ್ರಹಿಕಾ ಕಾರ್ಯತಂತ್ರ ಬೋಧಿಸಲು ಸೂಚಿಸಿದ ಪುಸ್ತಕಗಳು 


1. ಪಾಯಲ್‌ ನ ಹಸು (ಲೇಖಕ: ವಿವಿಧ, ಇಲ್ಬೇಟರ್‌: 
ಕನಕ್‌ ಶಶಿ, ಮುಸ್ಕಾನ್‌, 2015) 

ವಿಷಯದ ಬಗ್ಗೆ ಸ್ಪಷ್ಟ ಮತ್ತು[.ಅಕ್ಕಾ ಅಕ್ಕಾ ಏಕೆ ಹೆಚ್ಚಿನದು ಮಾಡಬಾರದು ? 

ತಾರ್ಕಿಕ ಪ್ರಶ್ನೆಗಳನ್ನು ಕೇಳುವ (ಲೇಖಕ: ರೂಪಾ ಪೈ, ಇಲ್ಬ್ಕೇಟರ್‌: ಗೇಸ್ಟೋಕ್‌, 

ಮೂಲಕ ಗ್ರಹಿಕೆಯ ಮೇಲ್ವಿಚಾರಣೆ ಪ್ರಥಮ್‌ ಬುಕ್ಸ್‌, 2005) (ಈ ಸರಣಿಯ ಇತರ ಎರಡು 

ಮಾಡಲು ವಿದ್ಯಾರ್ಥಿಗಳಿಗೆ ಪುಸ್ತಕಗಳು) 

ಕಲಿಸಬಹುದಾದ ಪುಸ್ತಕಗಳು. 


3 Most of the books suggested here are available in multiple languages. 


20 


TISS, Hyderabad ELI Practitioner Brief 14 


ಕಬಡಿ ಒಂದು ಜನಪದ ಕಥ (ಐಕಲವ್ನ 


೨೦೦೭) 


ವಿಮರ್ಶಾತಘ ಪ್ರಶ್ನೆಗಳನ್ನು 
ಕೇಳುವಂತೆ ವಿದ್ಯಾರ್ಥಿಗಳಿಗೆ 1 ತೋಳಗಳನ್ನು ಏಕೆ ದುಷ್ಟ ಎಂದು 


ಕಲಿಸಲು ಬಳಸಬಹುದಾದ ಕರೆಯಲಾಗುತ್ತದೆ (ಲೇಖಕ ಮತ್ತು ಸಚಿತ್ರಕಾರ: 
ಪುಸಕಗಳು, ಅದರ ಉತ್ತರಗಳನ್ನು ಕೈಂಟಿನ್‌ ಗೆಬನ್‌, ಎಕಲವ್ಯ 2017) 

ಪಠ್ಯದಲ್ಲಿ 

ಕ೦ಡುಹಿಡಿಯಲಾಗುವುದಿಲ್ಲ. 2 ಗುದ್ಲಿಗೆ ರೆಕ್ಕೆ ಇದೆ (ಲೇಖಕ ಮತ್ತು ಸಚಿತ್ರಕಾರ: 


ಕನಕ ಶಶಿ, ಮುಸ್ಮಾನ್‌ 2019) 


3. ಭೀಮರಾವ್‌ ಅಂಬೇಡ್ಕರ್‌: ಏಕೆ ಎಂದು ಕೇಳಿದ 
ಹುಡುಗ. (ಲೇಖಕ: ಸೌಮ್ಯಾ ರಾಜೇಂದ್ರನ್‌, 
ಇಲ್ಬೇಟಿರ್‌: ಸಾತ್ಮಿಕ್‌ ಗಡೆ, ತುಲಿಕಾ ಪಬ್ಬಿಷರ್ಸ್‌, 
2018) 


1. ಅಶ್ರಫ್‌ ನೊಣ 
(ಲೇಖಕ: 
ಫಾತಿಮಾ ಅಕಿಲು, ಇಲ್ಬೇಟಿರ್‌: ಮುಸ್ತಫಾ ಬುಲಮಾ, 
ಏಕಲವ್ಯ, 2012) 
2. ನೂರು ಮತ್ತು ಮೂವತ್ತೇಳನೇ ಕಾಲು (ಮಾಧುರಿ 
ಪುರಂದರೆ, ಪ್ರಥಮ್‌ ಬುಕ್ಸ್‌, 2015) 
3. ಹೆರಾಲ್ಡ್‌ ನ ಪರ್ಪಲ್‌ ಪೆನಿಲ್‌ (ಹ್ರೊಕೆಟ್‌ ಜಾನ್ಸನ್‌, 
ಅನುವಾದ 
ಈ ತಂತ್ರವನ್ನು ರೂಪಿಸಲು | ೬ ಇಲ್ಬೇಶನ್‌: ಅರವಿಂದ್‌ ಗುಪ್ತಾ, ಭಾರ್ತಿಯೆ ಜ್ಞಾನ 
ವಿಜ್ಞಾನ ಸಮಿತಿ, 2007) 
ಓದುಗರಿಗೆ ಬಲವಾದ ಪದರಹಿತ ಚಿತ್ರ ಪುಸಕಗಳು 
ಊಹಾತ್ಮಕ ಸುಳಿವುಗಳನ್ನು ನೀಡುವ ನಾನು ಮೋತಿಯನ್ನು ಮನೆಗೆ ಕರೆತಂದಾಗ (ಪ್ರೋತಿ 
ಹ ರಾಯ್‌, ಜುಗ್ನ್ಲೂ ಪ್ರಕಾಶನ್‌, 2018) 
ಬುಹಗ ತಮ ಕಾರ್ಯನಿರತ ಇರುವೆಗಳು (ಪುಲಾಕ್‌ ಬಿಸ್ಟಾಸ್‌, ನ್ಯಾಷನಲ್‌ 
ಬುಕ್‌ ಟ್ರಸ್ಟ್‌ 2013) 


21 


TISS, Hyderabad 


ಕಲಿಸಲು 
ಪುಸ್ತಕಗಳು. 

ಕಲಿಸಲು 
ಬಳಸಬಹುದಾದ ಪುಸಕಗಳು. 


ಅಕ್ಷರ ಗುಣಲಕ್ಷಣಗಳ ದೃಶ್ಯ 
ನಿರೂಪಣೆಯನ್ನು ಕಲಿಸಲು 
ಬಳಸಬಹುದಾದ ಪುಸ್ತಕಗಳು. 


ದೃಶ್ಯ |. 


ELI Practitioner Brief 14 


ಮುಕಂದ್‌ ಮತ್ತು ರಿಯಾಜ್‌ (ಲೇಖಕ ಮತ್ತು ಚಿತ್ರಕಾರ: 
ನೀನಾ ಸಬ್ಲಾವಿ, ತುಲಿಕಾ ಪಬ್ಬಿಷರ್ಸ್‌, 2010) 

೨. ಕಾಳಿ ಮತ್ತು ಇಲಿ ಹಾವು (ಲೇಖಕ: ಜೈ ವಿಟೇಕರ್‌, 
ಇಲ್ಬೈೇಟರ್‌: ಶ್ರೀವಿದ್ಯಾ ನಟಿರಾಜನ್‌, ತುಲಿಕಾ 
ಪಬ್ಲಿಷರ್ಸ್‌, 2012) 

3. ಅಮ್ಮ ಎಲ್ಲರ ಪ್ರೀತಿಯ ಅಮ್ಮ (ಶಂಕರ್‌, ಮಕ್ಕಳ ಪುಸ್ತಕ 
ಟ್ರಸ್ಟ್‌, 1968) 


1 ಇಸ್ಮತ್‌ ನ ಈದ್‌ (ಲೇಖಕ: ಫೌಜಿಯಾ ಗಿಲಾನಿ 
ವಿಲಿಯಮ್ಸ್‌, ಇಲ್ಬೇಟರ್‌: ಪ್ರೊಟಿ ರಾಯ್‌, ತುಲಿಕಾ, 
2007೨. . ಆ ಬೆಕ್ಕನ್ನು ಹಿಡಿಯಿರಿ (ಲೇಖಕ: ತಾರಿನಿ 
ವಿಶ್ವನಾಥ್‌, ಇಲ್ಬೇಟಿರ್‌: ನ್ಯಾನ್ಸಿ ರಾಜ್‌, ತುಲಿಕಾ 
ಪಬ್ಲಿಷರ್ಸ್‌, 2013)3. ಯಾಕೆ ಯಾಕೆ ಹುಡುಗಿ (ಲೇಖಕ: 
ಮಹಾಶ್ವೇತಾ ದೇವಿ, ಇಲ್ಟೈೇಟರ್‌: ಕನ್ಯಿಕಾ ಕಿನಿ, ತುಲಿಕಾ, 
2003) 


22 


TISS, Hyderabad ELI Practitioner Brief 14 


ಸಾರಾಂಶ 


1. ಷೆಮಿಂಗೊದ ನೃತ್ಯ (ಲೇಖಕ: ಅನಿತಾ ಮಣಿ, 
ಛಾಯಾಗ್ರಾಹಕ: ವಿಜಯ್‌ ಜುಮಾರ್‌ ಸೇಥಿ, ಪ್ರಥಮ್‌ 
ವಿಷಯ ಪ್ರಾತಿನಿಧ್ಯಕ್ಕಾಗಿ ದೃಶ್ಯ ಬುಕ್ಸ್‌, 2016) 
ತಂತ್ರಗಳನ್ನು ಕಲಿಸಲು 2. ಆಮೆ ಕಥೆ (ಲೇಖಕ: ಕಾರ್ತಿಕ್‌ ಶಂಕರ್‌, ಇಲ್ಬೇಟಿರ್‌: 
ಬಳಸಬಹುದಾದ ಮಾಯಾ ರಾಮಸ್ಥಾಮಿ, ಪ್ರಥಮ್‌ ಬುಕ್ಸ್‌, 2005) 
ಕಾಲ್ಪವಿಕವಲ್ಲದ ಪುಸ್ತಕಗಳು. 


1. ಕಾಲ್ಪನಿಕವಲ್ಲದ ಪುಸಕಗಳು 

ಸೋನಾಬಾಯಿ ನಿರ್ಮಿಸಿದ ಸದನ (ಲೇಖಕ: ವಿಶಾಚ 

ಚಂಚಣಿ, ೦9"1phೀr: ಛಾಯಾಗ್ರಾಹಕ: ಸ್ಟೀಫನ್‌ ಪಿ. 

ಹ್ಯೂಲರ್‌, ತುಲಿಕಾ ಪಬ್ಲಿಷರ್ಸ್‌, 2017) 

3. ದಿನಬೆನ್‌ ಮತ್ತು ಲಯನ್ಸ್‌ ಆಫ್‌ ಗಿರ್‌ (ಮೀರಾ ಶ್ರೀರಾಮ್‌ 
ಮತ್ತು ಪ್ರಭಾ ರಾಮ್‌, ತುಲಿಕಾ ಪಬ್ಬಿಷರ್ಸ್‌, 2010) 

4. ದಿ ಟೇಲ್‌ ಆಫ್‌ ಎ ಟಾಯ್ದೆಟ್‌ (ಲೇಖಕ: ವೀಣಾ ಪ್ರಸಾದ್‌, 
ಇಲ್ಬೇಟಿರ್‌: ಗೇಸ್ಟೋಕ್‌, ಪ್ರಥಮ್‌ ಬುಕ್ಕ್‌, 2017) 


po 


ಸಾರಾಂಶದ ಕಾರ್ಯತಂತ್ರವನ್ನು ಕಾಲ್ಪವಿಕ ಪುಸ್ತಕಗಳು 


ಕಲಿಸಲು ಸಮೃದ್ದವಾದ ಅಥವಾ 4. ಬಂಬೂ... ಬಜೆಟ್‌ ಮಾಡದ ಕತ್ತೆ (ಲೇಖಕ: ಸುಜಾತ 

ಳ್ಳೆಯ ವಿಷಯವಿರುವ ಪುಸಕಗಳು ಪದ್ಮನಾಭನ್‌, ಇಲ್ಟೇಟಿರ್‌: ಮಧುವಂತಿ ಅನಂತರಾಜನ್‌, 
ಏಕಲವ್ಯ, 2015) 

ಉತ್ತಮ. 5. ಮೋಹಿನಿ ಅಥವಾ ಭಸ್ಮಾಸೂರ್‌ (ಶಾಂತಾ ರಾಮೇಶ್ವರ ರಾವ್‌, 
ರಾಷ್ಟ್ರೀಯ ಪುಸ್ತಕ ಟ್ರಸ್ಟ್‌, 2014). 


23 


TISS, Hyderabad ELI Practitioner Brief 14 


ಸಾರಾಂಶ 


ಅನೇಕ ವಿದ್ಯಾರ್ಥಿಗಳು ತಾವು ಚೆನ್ನಾಗಿ ಓದುವುದನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುವ 
ತಂತ್ರಗಳನ್ನು ಸ್ವಯಂಪ್ರೇರಿತವಾಗಿ ಬಳಸುವುದಿಲ್ಲ. ಓದುವಿಕೆ ಮುಗಿದ ನಂತರ ಪಠ್ಯದ ಬಗ್ಗೆ ಅವರ 
ತಿಳುವಳಿಕೆಯನ್ನು ಪರಿಶೀಲಿಸುವ ಬದಲು ಅಥವಾ ಪಠ್ಯವನ್ನು ವಿದ್ಯಾರ್ಥಿಗಳಿಗೆ ವಿವರಿಸುವ ಬದಲು, 
ಓದುವ ಮೊದಲು, ಮಧ್ಯ ಮತ್ತು ನಂತರ ಗುಹಿಕೆಯ ತಂತ್ರಗಳನ್ನು ಹೇಗೆ ಬಳಸಬೇಕೆಂದು ಅವರಿಗೆ 
ಕಲಿಸುವುದು ಮುಖ್ಯ. 

ತರಗತಿ ಕೋಣೆಗಳಲ್ಲಿ ನಾವು ಅರ್ಥಗುಹಿಕಾ ಕಾರ್ಯತಂತ್ರ ಗಳನ್ನು ಹೇಗೆ ಪರಿಣಾಮಕಾರಿಯಾಗಿ 
ಬಳಸಿಕೊಳ್ಳಬಹುದು ಎಂಬ ಅವಲೋಕನವನ್ನು ಒದಗಿಸುವ ಉದ್ದೇಶದಿಂದ ಈ ಟಿಷಪ್ಟಣಿಯನ್ನು 
ಬರೆಯಲಾಗಿದೆ. ನಾವು ಮಕ್ಕಳಿಗೆ ಅರ್ಥಗ್ರಹಿಕಾ ಕಾರ್ಯತಂತ್ರಗಳನ್ನು ಏಕೆ ಮತ್ತು ಹೇಗೆ 
ಬಳಸಬೇಕೆಂದು ಸ್ಪಷ್ಟವಾಗಿ ಹೇಳುವುದು ಮುಖ್ಯ. ಈ ಕಾರ್ಯತಂತ್ರಗಳನ್ನು ಮೊದಲು ವಿದ್ಯಾರ್ಥಿಗಳಿಗೆ 
ಶಿಕ್ಷಕರು ರೂಪಿಸಬೇಕು ಮತ್ತು ಅದನ್ನು ಬಳಸುವ ಜವಾಬ್ದಾರಿಯನ್ನು ಕಮೇಣ ವಿದ್ಯಾರ್ಥಿಗಳಿಗೆ 
ನೀಡಬೇಕು. 


ಈ ಟಿಪ್ಪಣಿಯ ಭಾಗ8 ನಾಲ್ಕು ಗ್ರಹಿಕೆಯ ತಂತ್ರಗಳ ಬಗ್ಗೆ ವಿವರಿಸುತದೆ: 


ಭವಿಷ್ಯವಾಣಿ/ಊಹಿಸುವುದು, ಸಾರಾಂಶ, ದೃಶ್ಯ ತಂತ್ರಗಳು ಮತ್ತು ಪೂರ್ವ ಜ್ಞಾನವನ್ನು 
ಸಕ್ರಿಯಗೊಳಿಸುವುದು. ಇದರಲ್ಲಿ ಇನ್ನೂ ಹಲವಾರು ಉಪಯುಕ್ತ ಕಾರ್ಯತಂತುಗಳಿವೆ, ಮತ್ತು 
ಅವುಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಾವು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇವೆ. 

ಈ ಟಿಪ್ಪಣಿಯ ಭಾಗ॥ ಓದುಗರಿಗೆ ಗಟ್ಟಿಯಾದ: ಚಿಂತನೆ ಸ್ವರೂಪವನ್ನು ಬಳಸಿಕೊಂಡು 
ತಂತ್ರಗಳನ್ನು ಹೇಗೆ ರೂಪಿಸುವುದು ಎಂಬುದರ ಕುರಿತು ಹೆಚ್ಚು ಆಳವಾದ ನೋಟವನ್ನು 
ನೀಡುತ್ತದೆ. 


Duke, N. K. & Pearson, P. D. (2009). Effective practices for developing reading 
comprehension. Journal of Education, 189(1-2), 107-122. 

Cunningham, J. W. (1982). Generating interactions between schemata and text. In J. A. Niles 
& L. A. Harris (Eds.), New inquiries in reading research and instruction (pp. 42-47). 


Rochester, NY: National Reading Conference. 


Ellery, V. (2009). Creating Strategic Readers: Techniques for developing competency in 
phonemic awareness, phonics, fluency, vocabulary, and comprehension. Newark, DE: 


International Reading Association. 


Fountas, I. C. & Pinnell, G. S. (2001). Supporting Readers and Writers: Tools That Make a 
Difference in Comprehending and Constructing Texts. In I. C. Fountas, & G. S. Pinnell, 


Guiding Readers and Writers Grades 3-6: Teaching Comprehension, Genre and 
24 


TISS, Hyderabad ELI Practitioner Brief 14 
Content Literacy. (pp. 440-460). Heinemann, 88 Post Road West, PO Box 5007, 


Westport, CT 06881. 


Menon, S. Krishnamurthy, R., Sajitha, S. Apte, N., Basargekar, A, Subramaniam, S., 
Nalkamani, M., & Modugala, M. (2017). Literacy Research in Indian Languages 
(LIRIL): Report of a three-year longitudinal study on early reading and writing in 


Marathi and Kannada. Bangalore: Azim Premji University and New Delhi: Tata Trusts. 


Pressley, M. (2001). Comprehension instruction: What makes sense now, what might make 
sense soon. Reading Online 52), pp. 1-14. 
Sah, S. (2009). Reading Hinal literature in elementary school context Unpublished M.Phil 


Dissertation, University of Delhi, Delhi. 


Sinha, S. (2018). Reading comprehension instruction: Developing engaged readers [Blog 


Piece]. Retrieved from http://eli.tiss.edu/reading-comprehension-instruction-developing- 


engaged-readers/ 


Author: Shuchi Sinha 
Conceptual Support and Editing: Shailaja Menon 
Copy Editing: Chetana Divya Vasudev 


Layout and Design: Harshita V. Das 


25 


TISS, Hyderabad ELI Practitioner Brief 14 


© 2019 by Early Literacy Initiative, Tata Institute of Social Sciences, Hyderabad.This work is 
licensed under a Creative Commons Attribution-ShareAlike 4.0 International 


License: https://creativecommons.org/licenses/by-sa/4.0/ 


26 


